ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಮೇ ೨೧, ೨೦೧೫ ( ವೈಶಾಖ ೩೧ , ಶಕ ವರ್ಷ ೧೯೩೭) 
Bengaluru , Thursday, May 21 , 2015 (Vaishakha 31, Shaka Varsha 1937 ) 


ಸಂಚಿಕೆ ೨೧ 
Issue 21 . 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜಿಎ 2014(I), ಬೆಂಗಳೂರು, ದಿನಾಂಕ : 30 - 03 - 2015 . 

ನಮೂನೆ29 . 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11 - 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌ : 203 /2009 -10 ದಿನಾಂಕ: 11- 01 -2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ/ ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 

ಪಾದೂರು 
ತಾಲ್ಲೂಕು 

ಉಡುಪಿ 

ಉಡುಪಿ 
ರಸ್ತೆ ಪೊರಂಬೋಕು ಭಾಗದ ವರ್ಣನೆ 

ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ | ಸ. ನಂ .40/2 ರಲ್ಲಿ 1. 85 ಎಕರೆ 

ಮೇರೆಗಳು 
ಉತ್ತರ 

ಸ. ನಂ . 39/1 ಮತ್ತು 34 
ಪೂರ್ವ 

ಸ . ನಂ .33 


ಜಿಲ್ಲೆ 


ದಕ್ಷಿಣ 
ಪಶ್ಚಿಮ 


ಸ. ನಂ .40 / 
ಸ. ನಂ . 39 / 


P . R . 468 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2 ). 


SC- 50 


( ೨೭೫೭) 


೨೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೧೫ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜಿಎ 2014 ( II), ಬೆಂಗಳೂರು, ದಿನಾಂಕ: 30 - 03 -2015. 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11 - 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 

203/2009 -10 ದಿನಾಂಕ: 11 - 01- 2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


ಲಕ 


ಅನುಸೂಚಿ 


ರಸ್ತೆ ಸೊರಂಬೋಕುಭಾಗವು ಇರುವ ಗ್ರಾಮ 


ಪಾದೂರು 


ತಾಲ್ಲೂಕು 


ಉಡುಪಿ 


ಉಡುಪಿ 


ರಸ್ತೆ ಪೊರಂಬೋಕು ಭಾಗದ ವರ್ಣನೆ 


ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 


ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ 


ಸ. ನಂ .941ಎ ರಲ್ಲಿ 0.17 ಎಕರೆ 


ಮೇರೆಗಳು 


ಉತ್ತರ 


ಸ . ನಂ . 93 


ಪೂರ್ವ 


ಸ. ನಂ . 94 / ಎ 


ದಕ್ಷಿಣ 


ಸ . ನಂ . 94lಎ 


ಪಶ್ಚಿಮ 


ಸ. ನಂ . 94lಎ 


P . R . 469 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2). 


SC-50 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜೆಎ 2014 (III ), ಬೆಂಗಳೂರು, ದಿನಾಂಕ: 30 - 03 - 2015 . 

ನಮೂನೆ 29 
68ನೇ ಪ್ರಕರಣದ (5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ -ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11 - 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌ : 203/2009 - 10 ದಿನಾಂಕ: 11 - 01- 2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ/ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೫೯ 


ಅನುಸೂಚಿ| 


ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 


ಪಾದೂರು 


ತಾಲ್ಲೂಕು 


| ಉಡುಪಿ 


ಜಿಲ್ಲೆ 


ಉಡುಪಿ 


ರಸ್ತೆ ಪೊರಂಬೋಕು ಭಾಗದ ವರ್ಣನೆ 

ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ | ಸ. ನಂ .93 /5 ರಲ್ಲಿ 0. 05 ಎಕರೆ 

ಮೇರೆಗಳು 


ಉತ್ತರ 


ಸ . ನಂ . 129 


ಪೂರ್ವ 


ಸ . ನಂ . 104 
ಸ. ನಂ . 9348ಎl8ಬಿ, 93 /18ಬಿ , ಮತ್ತು 9307ಎ 


ದಕ್ಷಿಣ 


ಪಶ್ಚಿಮ 


ಸ . ನಂ . 93 / 4 


P . R . 470 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ . ಮಂ - 2 ). 


SC- 50 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
: ಆರ್‌ಡಿ 128 ಎಲ್‌ಜಿಎ 2014 (IV ), ಬೆಂಗಳೂರು, ದಿನಾಂಕ: 30 - 03 - 2015 . 

ನಮೂನೆ29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11 - 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್ಎನ್‌ಡಿ. ಪಿಡಿಆ‌: 203/2009 - 10 ದಿನಾಂಕ: 11- 01 -2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 

ಪಾದೂರು 
ತಾಲ್ಲೂಕು 

ಉಡುಪಿ 
ಜಿಲ್ಲೆ 

ಉಡುಪಿ 
ರಸ್ತೆ ಪೊರಂಬೋಕು ಭಾಗದ ವರ್ಣನೆ 

| ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ ಸ. ನಂ .33 /3 ರಲ್ಲಿ 0 .46 ಎಕರೆ 

ಮೇರೆಗಳು 
ಉತ್ತರ 

ಸ . ನಂ . 34 
ಪೂರ್ವ 

ಸ. ನಂ . 33 /2 
ದಕ್ಷಿಣ 

ಸ . ನಂ . 33 /2 
ಪಶ್ಚಿಮ 

ಸ . ನಂ . 40 


P . R . 471 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2 ). 


SC -50 


೨೭೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೧೫ 


ಭಾಗ ೩ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜಿಎ 2014 (V), ಬೆಂಗಳೂರು, ದಿನಾಂಕ: 30 - 03 - 2015 . 

ನಮೂನೆ 29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11 - 06 -2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌ : 203/2009 - 10 ದಿನಾಂಕ: 11 - 01- 2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ /ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 


ಶo 


ರಸ್ತೆ ಸೊರಂಬೋಕು ಭಾಗವು ಇರುವ ಗ್ರಾಮ 


ಪಾದೂರು 


ತಾಲ್ಲೂಕು 


ಉಡುಪಿ 


ಉಡುಪಿ 


ರಸ್ತೆ ಸೊರಂಬೋಕು ಭಾಗದ ವರ್ಣನೆ 


ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 


ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ 


ಸ. ನಂ .34 /2 ರಲ್ಲಿ 0.65 ಎಕರೆ 


ಮೇರೆಗಳು 


ಉತ್ತರ 


ಸ. ನಂ . 34 / ಎ ಮತ್ತು 34/ ಬಿ 


ಪೂರ್ವ 


ಸ. ನಂ . 33 


ದಕ್ಷಿಣ 


ಸ . ನಂ . 34 /3ಸಿ, 34 /3ಬಿ, 34 /3ಎ ಮತ್ತು 39 


ಪಶ್ಚಿಮ 


ಸ. ನಂ . 39 ಮತ್ತು 38 


P . R . 472 


SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 

ಕಂದಾಯ ಇಲಾಖೆ ( ಭೂ . ಮಂ -2 ). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜಿಎ 2014(VI), ಬೆಂಗಳೂರು, ದಿನಾಂಕ : 30 -03- 2015 . 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11- 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌ : 203/2009 -10 ದಿನಾಂಕ: 11 - 01 -2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೬೧ 


ಅನುಸೂಚಿ| 


ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 


ಪಾದೂರು 


ಜಿಲ್ಲೆ 


ತಾಲ್ಲೂಕು 

| ಉಡುಪಿ 

ಉಡುಪಿ 
ರಸ್ತೆ ಪೊರಂಬೋಕು ಭಾಗದ ವರ್ಣನೆ 

ರಸ್ತೆ ಮೊರಂಬೋಕು( ಪಹಣಿ ಪತ್ರದ ದಾಖಲೆಯಂತೆ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ | ಸ. ನಂ .33 ರಲ್ಲಿ 0. 01 ಎಕರೆ 

ಮೇರೆಗಳು 
ಉತ್ತರ 

ಸ . ನಂ . 34 
ಪೂರ್ವ 

ಸ. ನಂ . 33 /1 ( ಪಿ) | 
ದಕ್ಷಿಣ 

ಸ. ನಂ . 33 /2 
ಪಶ್ಚಿಮ 

ಸ . ನಂ . 34 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 473 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ , 
SC- 50 

ಕಂದಾಯ ಇಲಾಖೆ ( ಭೂ . ಮಂ - 2). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆ‌ಡಿ 128 ಎಲ್‌ಜಿಎ 2014 (VII), ಬೆಂಗಳೂರು, ದಿನಾಂಕ: 30 - 03 -2015. 

ನಮೂನೆ 29 
68ನೇ ಪ್ರಕರಣದ ( 5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ -ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ : 11 - 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌ : 203 /2009 -10 ದಿನಾಂಕ: 11 - 01 -2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 

ಪಾದೂರು 
ತಾಲ್ಲೂಕು 

ಉಡುಪಿ 
ಜಿಲ್ಲೆ 

ಉಡುಪಿ 
ರಸ್ತೆ ಪೊರಂಬೋಕು ಭಾಗದ ವರ್ಣನೆ 

ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ | ಸ. ನಂ .39/2 ರಲ್ಲಿ 0.48 ಎಕರೆ 

ಮೇರೆಗಳು 
ಉತ್ತರ 

ಸ. ನಂ . 39 /5 
ಪೂರ್ವ 

ಸ. ನಂ . 38/3 ರಸ್ತೆ, 34 
ದಕ್ಷಿಣ 

ಸ. ನಂ . 390 
ಪಶ್ಚಿಮ 

ಸ . ನಂ . 45 


8 


0 


P . R . 474 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ . ಮಂ - 2 ) . 


SC -50 


೨೭೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೧೫ 


ಭಾಗ ೩ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 128 ಎಲ್‌ಜಿಎ 2014 (VIII), ಬೆಂಗಳೂರು, ದಿನಾಂಕ: 30 - 03 - 2015 . 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 11- 06 - 2009ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ.ಪಿಡಿಆ‌: 203/2009 -10 ದಿನಾಂಕ: 11 - 01 - 2012ರ ಕ್ರಮ ಸಂಖ್ಯೆ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಬೀದಿಯ / ಗಲ್ಲಿಯ / ದಾರಿಯ ಅಂತ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆ ಪೊರಂಬೋಕು ಭಾಗವು ಇರುವ ಗ್ರಾಮ 

ಪಾದೂರು 
ತಾಲ್ಲೂಕು 

ಉಡುಪಿ 


ಉಡುಪಿ 


ರಸ್ತೆ ಸೊರಂಬೋಕು ಭಾಗದ ವರ್ಣನೆ 

ರಸ್ತೆ ಪೊರಂಬೋಕು ( ಪಹಣಿ ಪತ್ರದ ದಾಖಲೆಯಂತೆ) 
ರಸ್ತೆ ಪೊರಂಬೋಕು ಭಾಗದ ಸರಿ ಸುಮಾರು ವಿಸ್ತೀರ್ಣ | ಸ. ನಂ .420 ರಲ್ಲಿ 3.62 ಎಕರೆ 


ಮೇರೆಗಳು 


ಉತ್ತರ 
ಪೂರ್ವ 


ಸ. ನಂ . 40 / 
ಸ. ನಂ . 42 / ಪಿ ಮತ್ತು 42 /2 
ಸ. ನಂ . 42 /2 
ಸ. ನಂ . 42 /2 


ದಕ್ಷಿಣ 
ಪಶ್ಚಿಮ 


P . R . 475 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2 ). 


SC -50 


IN THE COURT OF 3rd ADDITIONAL CHIEF METROPOLITAN MAGISTRATE , BENGALURU CITY 


NOTIFICATION 
No. 74 / 2015 Date: 11 - 02- 2015 


It is hereby notified for the information of the public that the unclaimed vehicles mentioned under are in the custody of the 
Banashankari Police , Bengaluru City , as unclaimed shall be confiscated to the Government, and disposed of according to law of not 
claimed by the owner with proof of ownership within one month from the date of the publication of notification . 


Annexure - 1 


SL 


CR /LPT 
NUMBER 


PF NUMBER 


TYPE OF 
VEHICLE 


VEHICLE NO 


ENGINE NO 


CHASIS NO 


167 /14 


DIO 


KA- 05- NS - 9124 


LPT NO 
1116 /14 


JF11E61224 

80 


2 . 


163 / 14 


AUTO 


KA- 02- A -1404 


24M966432 


24F96A66761 


LPT NO 
1108/14 


165 / 14 


AUTO 


KA- 02- A -4739 


24F96A67130 


LPT NO 
1113/14 


24M96A676 

78 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೬೩ 


CR /LPT 
NUMBER 


PF NUMBER 


TYPE OF 
VEHICLE 


VEHICLE NO 


ENGINE NO 


CHASIS NO 


166 / 14 


AUTO 


KA- 02 -1312 


4 - 94L 


24FBJH85045 


LPT NO 
1114/14 


5 . 


164 /14 


| KA- 04 - Z - 3329 


LPT NO 
1109 /14 


I- CON 
FORD Car 


D3S6R7002 
BDTUGA005 
0308058168 


MAJXXMRTA 
8G12219 


P . R . 365 
SC- 05 


Police Inspector 
Banashankari Police Station 

Bengaluru City 


OFFICE OF THE CHIEF JUDICIAL MAGISTRATE , BENGALURU RURAL DISTRICT, BENGALURU 

DRAFT NOTIFICATION 

DATE : 23- 02- 2015 
It is hereby notified to the General Public that the following unclaimed vehicles are in the Custody of Soladevanahalli Police 
Station , Bengaluru City which are seized under the various cases/ C .Mis and NCR cases . 


Sl. No. 


Cr.No /N . C .No . 


P . F .No . 


Particulars of Vehicles 


C . Mis. No. 165 / 14 


49/ 07 


Hero Honda Splendor 


- 


2 


C . Mis . No . 165 /14 


79/ 07 


Yamaha 


C . Mis. No . 165 /14 


55/ 13 


Bajaj Pulsar 


C . Mis . No. 165/14 


80/ 13 


Bajaj Pulsar 


C . Mis. No. 165 / 14 


84 / 13 


Bajaj Pulsar 


C. Mis . No. 165 /14 


79 /14 


Bajaj Pulsar 


Any person having right to claim the above vehicles shall approach the Soladevanahalli Police Station , Bengaluru City with 
necessary documents within ONE month from today, failing which the above vehicles will be confiscated to the Government. 


Any claims received after the due date will not be entertained . 


Chief Judicial Magistrate , 
Bengaluru Rural District Bengaluru 


P . R . 356 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, ವಿಭಾಗ -2 , 

ಬೆಂಗಳೂರು 

ಸಂಖ್ಯೆ :ಸಕಾಆಬೆಂ - 2/ ಪಿಜಿಎ/ ಸಿಆರ್ - 170 / 2014 
ಅರ್ಜಿದಾರರು 

ಪ್ರತಿವಾದಿಗಳು 
ಶ್ರೀಮತಿ ಸುಮತಿ, ಕೆ 

ಸರ್ಕಾರಿ ಮುದ್ರಣಾಲಯ , 
ಕೋಂ ದಿವಂಗತ ಕದ್ರಿವೇಲು ಕೆ. 

ಮೈಸೂರುರೋಡ್, 
ಡೋರ್ ನಂ . 38, 5ನೇ ಮೈನ್ 

ಆರ್ ವಿ ಕಾಲೇಜು ಪೋಸ್ಟ್, 
ಪಿ . ಜಿ. ಹಳ್ಳಿ , ಬೆಂಗಳೂರು - 560 003 

ಬೆಂಗಳೂರು 560 059 


ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಪ್ರಕರಣದಲ್ಲಿ ಒಬ್ಬರು ಅರ್ಜಿದಾರರಿದ್ದು, 
ಸದರಿ ಅರ್ಜಿದಾರರು ತಮ್ಮ ಪತಿಯಾದ ದಿವಂಗತ ಕದ್ರಿವೇಲು ಕೆ ಇವರು ಪ್ರತಿವಾದಿಯವರಲ್ಲಿ 25 ವರ್ಷಗಳ ಕಾಲ ದಿನಗೂಲಿ ನೌಕರರಾಗಿ ಸೇವೆ 
ಸಲ್ಲಿಸಿದ್ದು ದಿನಾಂಕ: 22 -12 - 98ರಂದು ಮೃತಪಟ್ಟಿರುತ್ತಾರೆಂದು, ಪ್ರತಿವಾದಿಯವರು ತನ್ನ ಪತಿಗೆ ಬರಬೇಕಾಗಿದ್ದ ಉಪಧನವನ್ನು ಪಾವತಿಸಿರುವುದಿಲ್ಲವೆಂದು 
ಪ್ರತಿವಾದಿಗಳಿಂದ ಉಪಧನವನ್ನು ಕೊಡಿಸಿಕೊಡಬೇಕೆಂದು ಕ್ಲಮ್ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


೨೭೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


ಭಾಗ ೩ 


ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು , ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ ಅರ್ಜಿಯನ್ನು 
ಹೊರತುಪಡಿಸಿ ( ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧವಾರಸುದಾರರು ಎಂದು ಪರಿಗಣಿಸಲು 
ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ 
ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ದಿನಾಂಕ: 11 - 03- 2015 . 

ಕೆ. ಬಿ . ನಾಗರಾಜ್ 
P . R . 417 

ಸಹಾಯಕ ಕಾರ್ಮಿಕ ಆಯುಕ್ತರು 
SC- 05 

ಮತ್ತು ಉಪಧನ ನಿಯಂತ್ರಣಾಧಿಕಾರಿ 
ಬೆಂಗಳೂರು ವಿಭಾಗ - 2, ಬೆಂಗಳೂರು 


உ 


ವಿಷಯ : 


ಉಲ್ಲೇಖ : 


ಕ್ಷಣಾಧಿಕಾರಿಗಳ ಕಾರ್ಯಾಲಯ , ಕಲಘಟಗಿ 

ಸೇವೆಯಿಂದ ವಜಾ ಮಾಡಿದ ಆದೇಶ 
ಸಂಖ್ಯೆ :ಅ4 : ಎನ್‌ಎಸ್‌ಡಿ : ಅಗೈ : ವಜಾ : 2011 - 12 / 2014 - 15 ದಿನಾಂಕ: 31 - 01 - 2015 
ಶ್ರೀ ಎನ್. ಎಸ್. ದೊಡ್ಡಮನಿ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 
ಸಂಗೇದೇವರಕೊಪ್ಪ ತಾ :ಕಲಘಟಗಿ ಜಿಲ್ಲಾ : ಧಾರವಾಡ ಇವರು ದೀರ್ಘಕಾಲದವರೆಗೆ ಶಾಲಾ 
ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರ ಹಾಜರ ಉಳಿದಿದ್ದರಿಂದ ಸೇವೆಯಿಂದ ವಜಾ ಮಾಡುವ ಕುರಿತು. 
1. ಈ ಕಛೇರಿಯ ನೋಟೀಸುಗಳ ದಿನಾಂಕ: 16 - 09 - 2011 , 15 - 11 - 2011, 03 - 02 - 2012 , 

04 - 06 - 2012 , 19 - 10 - 2012 , 10 - 06 - 2013 , 29 - 06 - 2013, 22 - 04 - 2014 , 

12 - 06 - 2014 
2. ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ನೋಟೀಸು 

ದಿನಾಂಕ ಸಂಖ್ಯೆ: ಇ5 : 6049 :ದೂರು :ಎನ್‌ಎಸ್‌ದೊ :2012 -13 /2597 

ದಿನಾಂಕ: 11 - 02 - 2013 
3. ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ಜ್ಞಾಪನಾ 

ಸಂಖ್ಯೆ : ಎ3 : ಪ್ರಾಶಾಶಿ : ಅಗೈರು : ದೂರು :28 :2012 -13/529 ದಿನಾಂಕ: 19 - 06 -2 - 13 
4. ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ಪತ್ರ 

ಸಂಖ್ಯೆ: ಎ3 : ಸ್ಪಷ್ಟಿಕರಣ :ಎನ್‌ಎಸ್‌ದೊ : :14 - 15 / 255 ದಿನಾಂಕ: 23 - 04 - 2014 
5. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ದಿನಾಂಕ: 29 - 07 -2014 
6. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ರ ನಿಯಮ 108 

ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ 
ನಿಯಮಾವಳಿಗಳು 1957 ರ ನಿಯಮ 14 ( 2) 


ಪೀಠಿಕೆ : 


ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಎನ್ ಎಸ್ ದೊಡ್ಡಮನಿ, ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಗೇದೇವರಕೊಪ್ಪ 
ತಾ :ಕಲಘಟಗಿ ಜಿಲ್ಲಾ : ಧಾರವಾಡ ಇವರು ದಿನಾಂಕ: 05 - 03 - 2011 ರಿಂದ ಇವತ್ತಿನ ದಿನಾಂಕದವರೆಗೆ ಸತತ ಶಾಲಾ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರ 
ಹಾಜರ ಉಳಿದು ಶಾಲೆಯ ಕೆಲಸ ಕಾರ್ಯ, ಪಾಠಗಳಿಗೆ ತೊಂದರೆ ಉಂಟು ಮಾಡಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ರ ನಿಯಮ 
108 ನ್ನು ಉಲ್ಲಂಘಿಸಿರುತ್ತಾರೆ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1966 ನಿಯಮ 3 ನ್ನು ಉಲ್ಲಂಘಿಸಿ ಸರ್ಕಾರಿ ನೌಕರರಲ್ಲದ ರೀತಿಯಲ್ಲಿ 
ವರ್ತನೆ ಮಾಡಿ ಕರ್ತವ್ಯದಲ್ಲಿ ಶ್ರದ್ಧೆ, ನಿಷ್ಠೆ ಇಲ್ಲದ ಬಗ್ಗೆ ಸಾಬೀತುಪಡಿಸಿ, ಸರ್ಕಾರಿ ನೌಕರಿಯಲ್ಲಿ ಮುಂದುವರೆಯುವ ಇಚ್ಛೆಯಿಲ್ಲವೆಂಬುದನ್ನು ಸಹ 
ಸಾಬೀತುಪಡಿಸಿರುತ್ತಾರೆ. 

ಹಾಗೂ ಈ ಕಾರ್ಯಾಲಯದ ಉಲ್ಲೇಖ (1) ರನ್ವಯ ಅವರಿಗೆ ನೀಡಿದ ಅನೇಕ ನೋಟೀಸುಗಳಿಗೆ ಹಾಗೂ ಕಾರಣ ಕೇಳುವ ನೋಟೀಸ್‌ಗಳಿಗೆ 
ಸ್ಪಂದಿಸದೇ ಮೇಲಾಧಿಕಾರಿಗಳ ತಿಳುವಳಿಕೆಯ ನೋಟಿಸು ಹಾಗೂ ಆದೇಶಗಳಿಗೆ ಅಸಡ್ಡೆ ಮನೋಭಾವ ತೋರಿಸಿರುತ್ತಾರೆ. ಮತ್ತು ಸಂಯುಕ್ತ ಕರ್ನಾಟಕ 
ದಿನಪತ್ರಿಕೆ ದಿನಾಂಕ: 29 - 07 - 2014 ರಲ್ಲಿ ಅವರಿಗೆ ಅಂತಿಮ ನೋಟಿಸು ನೀಡಿ ಈ ಪ್ರಕಟಣೆಯ ಹದಿನೈದು ದಿವಸಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ 
ತಿಳಿಸಲಾಗಿತ್ತು. ಆದಾಗ್ಯೂ ಸಹ ಅವರು ಶಾಲೆಯ ಕರ್ತವ್ಯಕ್ಕೆ ಹಾಜರಾಗದೇ ಇರುವುದು ಅವರಿಗೆ ಸರ್ಕಾರಿ ನೌಕರಿಯಲ್ಲಿ ಮುಂದುವರಿಯುವ ಇಚ್ಛೆ 
ಇಲ್ಲವೆಂದು ಸರ್ಕಾರಕ್ಕೆ ಮನವರಿಕೆಯಾಗಿದೆ. ಅವರು ರಜಾ ಅರ್ಜಿಯಲ್ಲಿ ಮತ್ತು ಸೇವಾ ಪುಸ್ತಕದಲ್ಲಿ ಕಾಣಿಸಿದ ರಜಾ ಅವಧಿಯ ಖಾಯಂ ವಿಳಾಸದಲ್ಲಿ 
ಅವರೇ ನಮೂದಿಸಿ ಕಳಿಸಿದ ವಿಳಾಸಕ್ಕೆ ಕಳಿಸಿದ ಪರತ ಪಾವತಿಗಳು ಈ ಕಛೇರಿಗೆ ತಲುಪಿದ್ದು ಅವರಿಗೆ ನೋಟಿಸುಗಳು ತಲುಪಿರುತ್ತವೆಯೆಂದು 
ದೃಢಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ನೌಕರರಿಗೆ ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 
14 ( 2) ರನ್ವಯ ಸೇವೆಯಿಂದ ವಜಾಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೬೫ 


ಆದೇಶ : 

ಪೀಠಿಕೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಶ್ರೀ ಎನ್ ಎಸ್ ದೊಡ್ಡಮನಿ, ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಗೇದೇವರಕೊಪ್ಪ 
ತಾ :ಕಲಘಟಗಿ ಜಿಲ್ಲಾ : ಧಾರವಾಡ ಇವರನ್ನು ದಿನಾಂಕ: 05 - 03 - 2011 ರಿಂದ ಸತತವಾಗಿ ಶಾಲಾ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರು 
ಉಳಿದಿದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿಗಳು 1957 ರ ನಿಯಮ 14 ( 2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಾನು ಶ್ರೀ ವಿ. ಜಿ.ಮೋಳ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಘಟಗಿ ಜಿ : ಧಾರವಾಡ ಹಾಗೂ ಶಿಸ್ತು ಪ್ರಾಧಿಕಾರಿಗಳು 
ಪ್ರಾಥಮಿಕ ಶಾಲಾ ಶಿಕ್ಷಕರು ಸದರಿ ಶಿಕ್ಷಕರನ್ನು ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 1957 ರ ನಿಯಮ 
8( VIII) ರ ಪ್ರಕಾರ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದೆ. 
PR, 419 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
SC- 05 

ಕಲಘಟಗಿ, ಧಾರವಾಡ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ದೇವದಾಸಿಯರ, ನಿರ್ಗತಿಕರ, ವಿಧವೆಯರ ಮತ್ತು ಅಂಗವಿಕಲರ 

ವಿವಿಧೋದ್ದೇಶ ಸಹಕಾರ ಸಂಘ ನಿ , ಚಳ್ಳಕೆರೆ ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ 

ಸಂಘಗಳ ಕಾಯ್ದೆ 1959 ಕಲಂ 72 (3) ರನ್ವಯ ಮನಃಶ್ವೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 1 . ಈ ಕಚೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ ಸಮಾಪನೆ/ ಸಿಆರ್ - 136 /2014 - 15 , 

ದಿನಾಂಕ: 30 - 08 - 2014 . 
2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ 

ಪತ್ರದ ಸಂಖ್ಯೆ:ಸನಿ -30: ಸಮಾಪನೆ /ಸಿಆರ್ - 40/2014 -15, ದಿನಾಂಕ: 06 - 02 - 2015 


ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ದೇವದಾಸಿಯರ, ನಿರ್ಗತಿಕರ , ವಿಧವೆಯರ ಮತ್ತು ಅಂಗವಿಕಲರ ವಿವಿಧೋದ್ದೇಶ ಸಹಕಾರ ಸಂಘ ನಿ, ಚಳ್ಳಕೆರೆ 
ಈ ಸಹಕಾರ ಸಂಘವನ್ನು ಉಲ್ಲೇಖ (1) ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ . ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸಲು ದಿನಾಂಕ: 27 - 01 - 2015 ರಂದು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ , 
ಚಳ್ಳಕೆರೆ ತಾಲ್ಲೂಕು ಇವರು ತಿಳಿಸಿರುತ್ತಾರೆ. ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘವು 
ದೇವದಾಸಿ, ನಿರ್ಗತಿಕ, ವಿಧವೆ ಮತ್ತು ಅಂಗವಿಕಲ ಸದಸ್ಯರುಗಳ ಕ್ಷೇಮಾಭಿವೃದ್ಧಿಗೊಳಿಸುವ ಉದ್ದೇಶವನ್ನು ಹೊಂದಿರುತ್ತದೆ ಎಂದು ಸಂಘವನ್ನು 
ಮನಃಶ್ವೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ ( 2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಯುಕ್ತ, ಸದರಿ ಸಹಕಾರ 
ಸಂಘವನ್ನು ದೇವದಾಸಿಯರ, ನಿರ್ಗತಿಕರ, ವಿಧವೆಯರ ಮತ್ತು ಅಂಗವಿಕಲರ ಸದಸ್ಯರ ಹಿತದೃಷ್ಟಿಯಿಂದ ಸಂಘವನ್ನು ಪುನಃಶ್ವೇತನಗೊಳಿಸಲು ತೀರ್ಮಾನಿಸಿ 
ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ನಂ / ಡಿಆರ್‌ಡಿ/ ಸಮಾಪನೆ / ಸಿಆರ್ - 110 / 2 - 14 - 15 ದಿನಾಂಕ: 28 - 02 - 2015 . 


ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72( 3) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಒ /39 / ಸಿಎಲ್ಎಂ/2010 ಬೆಂಗಳೂರು ದಿನಾಂಕ: 17 - 02 - 2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ದೇವದಾಸಿಯರ, ನಿರ್ಗತಿಕರ, ವಿಧವೆಯರ ಮತ್ತು ಅಂಗವಿಕಲರ ವಿವಿಧೋದ್ದೇಶ 
ಸಹಕಾರ ಸಂಘ ನಿ, ಚಳ್ಳಕೆರೆ ಇದನ್ನು ಉಲ್ಲೇಖ (1) ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ ದಿನದಿಂದ ಸಂಘವನ್ನು 
ಮನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು : 

1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ 

ಮತ್ತು ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 
2. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 
3. ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 

ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 

ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 28 - 02 -2015 ರಂದು ಹೊರಡಿಸಿರುತ್ತೇನೆ. 
P . R . 430 

ಸಹಕಾರ ಸಂಘಗಳ ಉಪ ನಿಬಂಧಕರು 
SC- 10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೨೭೬೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೨೧, ೨೦೧೫ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬಿ.ಎಲ್ . ಗೌಡ ಲೇಔಟ್, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 
ವಿಷಯ : ಸ್ಥಗಿತಗೊಂಡಿರುವ ಜಯಲಕ್ಷ್ಮಿ ಟೆಕ್ಸ್ಟೈಲ್ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ, ಗಾರೆಹಟ್ಟಿ, 

ಚಿತ್ರದುರ್ಗ ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 

ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿ ಆದೇಶ ಸಂಖ್ಯೆ : ಡಿಆರ್ ಡಿ/ಆಮಂರ /ಸಿಆರ್ -1/2014 - 15 , ದಿನಾಂಕ: 16 - 06 

2014 , 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: 

ಸನಿ:30:ಸಮಾಪನೆ/ ಸಿಆರ್- 18/2014 -15 , ದಿನಾಂಕ: 23 - 01 - 2015 . 


ಪ್ರಸ್ತಾವನೆ: 

ಜಯಲಕ್ಷ್ಮಿ ಟೆಕ್ಸ್ಟೈಲ್ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ, ಗಾರೆಗಟ್ಟಿ , ಚಿತ್ರದುರ್ಗ ತಾಲ್ಲೂಕು ಈ ಸಹಕಾರ ಸಂಘದ ಆಡಳಿತ 
ಮಂಡಳಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 31(1) ರನ್ವಯ ರದ್ದುಪಡಿಸಿ ಉಲ್ಲೇಖ (1) ರ ಆದೇಶದಲ್ಲಿ 
ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿತ್ತು. 

ಆಡಳಿತಾಧಿಕಾರಿಯು ಪ್ರಭಾರವನ್ನು ಪಡೆಯಲು ಅನೇಕ ಸಾರಿ ನೋಟೀಸುಗಳನ್ನು ನೀಡಿದಾಗ್ಯೂ ಹಾಗೂ ಮುದ್ದಾಂ ನೀಡಿ ಪ್ರಯತ್ನಿಸಿದರೂ 
ಸಂಘದ ಕಾರ್ಯದರ್ಶಿಯಿಂದಾಗಲೀ ಹಾಗೂ ಆಡಳಿತ ಮಂಡಳಿಯಿಂದಾಗಲೀ ಪೂರಕ ಪ್ರಕ್ರಿಯೆ ದೊರೆತಿರುವುದಿಲ್ಲ. ಸಂಘವು ಕಳೆದ ಅನೇಕ ವರ್ಷಗಳಿಂದ 
ಸತತವಾಗಿ ಕಛೇರಿ ಬಾಗಿಲು ತೆರೆಯದೇ ಹಾಗೂ ಕಾರ್ಯ ನಿರ್ವಹಿಸದೇ ಸ್ಥಗಿತಗೊಂಡಿರುತ್ತದೆ ಎಂದು ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ 
ಇವರು ವರದಿ ನೀಡಿರುತ್ತಾರೆ ಎಂದು ತಿಳಿಸಿ ಸ್ಥಗಿತಗೊಂಡಿರುವ ಸದರಿ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (2 ) ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕುಮಟ್ಟಕ್ಕಿಂತ ಕಡಿಮೆ ಇರುತ್ತದೆ. ಆದುದರಿಂದ ಸದರಿ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ 
ಅಧಿಕಾರ ಈ ಕಛೇರಿಗೆ ದತ್ತವಾಗಿರುತ್ತದೆ. ಈ ಸಂಬಂಧ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ಸ್ಥಗಿತಗೊಂಡಿರುತ್ತದೆ . 
ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಹಾಗೂ ನಿಯಮ 1960 ರಡಿಯಲ್ಲಿ ಈ ಸಂಘದ ಕಾರ್ಯನಿರ್ವಹಣೆಗಾಗಿ ಶಾಸನಬದ್ಧವಾಗಿ 
ವಿಧಿಸಲಾಗಿರುವ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಹಾ ಸಂಪೂರ್ಣವಾಗಿ ವಿಫಲವಾಗಿರುತ್ತಾರೆ. ಆದುದರಿಂದ, ಈ ಸಂಘವು ಕಾರ್ಯನಿರ್ವಹಿಸದೇ 
ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದ್ದು, ಈ ಸಂಘದ ಸದಸ್ಯರಿಗೆ ಸಂಘದಿಂದ ಯಾವುದೇ ರೀತಿಯ ಪ್ರಯೋಜನವೂ ಇರುವುದಿಲ್ಲ. ಹಾಗೂ ಉಲ್ಲೇಖದಲ್ಲಿ 
ಕೋರಿರುವಂತೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಭಾವಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ನಂ : ಡಿಆರ್‌ಡಿ/ ಸಮಾಪನೆ / ಸಿಆರ್ - 01 / 2014 - 15 ದಿನಾಂಕ: 27 - 03 - 2015 . 


“ ಆದೇಶ ” 


ಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2) ( ಸಿ) ರಡಿಯಲ್ಲಿ ಸರ್ಕಾರದ 
ಅಧಿಸೂಚನೆ ನಂ : ಸಿಓ / 39 / ಸಿಎಲ್ಎಂ: 2010 ಬೆಂಗಳೂರು ದಿನಾಂಕ: 17 - 02 - 2011 ರ ಪ್ರಕಾರ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಜಯಲಕ್ಷ್ಮಿ ಟೆಕ್ಸ್ಟೈಲ್ ನೌಕರರ ಬಳಕೆದಾರರ ಸಹಕಾರ 
ಸಂಘ ನಿ, ಗಾರೆಹಟ್ಟಿ , ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ 
ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು 
ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು ಹಾಗೂ ನಿಬಂಧಕರ ಸುತ್ತೋಲೆಗೆ 
ಅನುಗುಣವಾಗಿ ಸಂಘದ ಆಸ್ತಿ - ಜವಾಬ್ದಾರಿ ವಿಲೇವಾರಿ ಮಾಡಿ 60 ದಿನಗಳೊಳಗಾಗಿ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 27 - 03 - 2015 ರಂದು ಹೊರಡಿಸಿರುತ್ತೇನೆ. 
P . R . 431 

ಸಹಕಾರ ಸಂಘಗಳ ಉಪ ನಿಬಂಧಕರು 
SC -10 

ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ . 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಟಿ . 

ಬುರುಡುಕುಂಟೆ, ಹಿರಿಯೂರು ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ 

ಸಂಘಗಳ ಕಾಯ್ದೆ 1959 ಕಲಂ 72 (3) ರನ್ವಯ ಪುನಃಶ್ವೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ಸಮಾಪನೆ/ಸಿಆರ್ - 200/2014 -15, 

ದಿನಾಂಕ: 20 - 09 - 2014, 
2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ 

ಪತ್ರದ ಸಂಖ್ಯೆ:ಸನಿ - 30:ಸಮಾಪನೆ/ಸಿಆರ್/2014- 15, ದಿನಾಂಕ: 26 - 02 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೬೭ 


ಪ್ರಸ್ತಾವನೆ: 

ಸಮಾಪನೆಯಲ್ಲಿರುವ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ, ಟಿ. ಬುರುಡುಕುಂಟೆ, ಹಿರಿಯೂರು ತಾಲ್ಲೂಕು 
ಈ ಸಹಕಾರ ಸಂಘವನ್ನು ಉಲ್ಲೇಖ (1) ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಹಿರಿಯೂರು ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಚೇತನಗೊಳಿಸಲು ದಿನಾಂಕ: 27 - 01- 2015 ರಂದು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಹಿರಿಯೂರು ತಾಲ್ಲೂಕು ಇವರು ತಿಳಿಸಿರುತ್ತಾರೆ. ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ 
ಕಾರ್ಯವ್ಯಾಪ್ತಿಯು ಬಯಲು ಸೀಮೆ ಕಾರ್ಯವ್ಯಾಪ್ತಿಯದಾಗಿದ್ದು, ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಹಾಗೂ 
ಅಲ್ಪಸಂಖ್ಯಾತ ಸದಸ್ಯರಿದ್ದು, ಇವರುಗಳು ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ವೇತನಗೊಳಿಸಿಕೊಳ್ಳಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ದಿನಾಂಕ: 26 - 02 - 2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ , ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 

ಪ್ರಯುಕ್ತ, ಸಂಘವನ್ನು ಪುನಃಶ್ವೇತನಗೊಳಿಸಲು ಹಾಗೂ 3 ವರ್ಷದ ಕ್ರಿಯಾ ಯೋಜನೆ ತಯಾರಿಸಿ, ಕ್ರಿಯಾ ಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
( 2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಕುರಿ ಸಾಕಾಣಿಕೆದಾರರ ಹಿತದೃಷ್ಟಿಯಿಂದ ಪುನಃಶ್ವೇತನಗೊಳಿಸಲು ತೀಮಾನಿಸಿ ಈ ಕೆಳಕಂಡ 
ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ನಂ / ಡಿಆರ್‌ಡಿ/ ಸಮಾಪನೆ / ಸಿಆರ್ - 200 / 2013 - 14 ದಿನಾಂಕ: 19 - 03 - 2015 . 

ಆದೇಶ 
- ಪ್ರಸಾನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯೆ 1959 ಕಲಂ 72 ( 3) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಒ /39/ ಸಿಎಲ್‌ಎಂ/2010 ಬೆಂಗಳೂರು ದಿ : 17 - 02 - 2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ, ಟಿ . ಬುರುಡುಕುಂಟೆ, 
ಹಿರಿಯೂರು ತಾಲ್ಲೂಕು ಇದನ್ನು ಉಲ್ಲೇಖ (1) ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ ದಿನದಿಂದ ಸಂಘವನ್ನು 
ಮನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು : 

1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ 

ಮತ್ತು ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 
2 . ಸಂಘವು ಸಲ್ಲಿಸಿರುವ 3 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 

ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 

ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 
4. ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 

ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 

ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು . 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 19 - 03 - 2015 ರಂದು ಹೊರಡಿಸಿರುತ್ತೇನೆ. 
P. R . 433 

ಸಹಕಾರ ಸಂಘಗಳ ಉಪ ನಿಬಂಧಕರು 
SC -10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 


ಭN 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 12 ಎಲ್‌ಜಿಎಂ 2015 ಬೆಂಗಳೂರು, ದಿನಾಂಕ : 16 - 03 - 2015 

ನಮೂನೆ 29 
68ನೇ ಪ್ರಕರಣದ (5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 24 - 08 -2013 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಆರ್‌ಡಿ 12 
ಎಲ್‌ಜಿಎಂ 2012ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ 
ರಸ್ತೆಯ /ಓಣಿಯ / ಗಲ್ಲಿಯ / ದಾರಿಯ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಚಾಮರಾಜನಗರ 
ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ /ಓಣಿಯ / ಗಲ್ಲಿಯ / ದಾರಿಯ ಅಂಥ ಭಾಗದಲ್ಲಿನ 
ಅಥವಾ ಅದರ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 


೨೭೬ ೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨೧ , ೨೦೧೫ 


ಭಾಗ ೩ 


ಅನುಸೂಚಿ 


ಹಸಗೂಲಿ 


ರಸ್ತೆಯ ಭಾಗವು ಇರುವ ಗ್ರಾಮ 
ತಾಲ್ಲೂಕು 


ಜಿಲ್ಲೆ 


ರಸ್ತೆಯ ಭಾಗದ ವರ್ಣನೆ 
ರಸ್ತೆಯ ಭಾಗದ ಸರಿಸುಮಾರು ವಿಸ್ತೀರ್ಣ 


ಗುಂಡ್ಲುಪೇಟೆ 
ಚಾಮರಾಜನಗರ 
ಗುಂಡ್ಲುಪೇಟೆ ತಾಲ್ಲೂಕು, ಬೇಗೂರು ಹೋಬಳಿ, ಹಸಗೂಲಿ ಗ್ರಾಮ 
2 - 20 
ಎಲ್ಲೆಗಳು 

ಹಾಲಿ ಸ್ಥಿತಿಯಂತೆ ರಸ್ತೆ 
ಸರ್ವೆ ನಂ . 4ರ ಜಮೀನು 
ಸರ್ವೆ ನಂ . 3,4 ಮತ್ತು ರಸ್ತೆ 
ಸರ್ವೆ ನಂ . 73 ಮತ್ತು ರಸ್ತೆ 


ಪೂರ್ವ 


ಪಶ್ಚಿಮ 
ಉತ್ತರ 


ದಕ್ಷಿಣ 


P . R . 437 
SC - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ . ಮಂ - 2 ) 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಅಪರ ನಿಬಂಧಕರು ( ವಸತಿ ಮತ್ತು ಇತರೆ) ಇವರ ನ್ಯಾಯಾಲಯ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂಬರ್ .1. ಅಲಿ ಆಸ್ಕರ್‌ ರಸ್ತೆ ಬೆಂಗಳೂರು - 560052 

ದಾವಾ ಸಂಖ್ಯೆ:ಅನಿ( ಹೆಚ್ & ಎಂ ) ಡಿ6 /218 /2014 - 15. 
ಮೇಲ್ಮನವಿದಾರರು 

ಪ್ರತಿವಾದಿಗಳು 
ಕಾರ್ಯದರ್ಶಿ , 

1) ರಂಗಪ್ಪ ಬಿನ್ ಲೇಟ್ ಗುಂಡಯ್ಯ , ಕುರುಡಿಹಳ್ಳಿ, ಕೊತ್ತಗೆರೆ 
ಗುಬ್ಬಿ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ನಿ.. 

ಹೋಬಳಿ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ. 
ನಂ -21/7 /8, 11ನೇ ಅಡ್ಡ ರಸ್ತೆ, ವಿದ್ಯಾ ಪೀಠ ವೃತ್ತ, 

2) ಕೆ. ಪಿ. ಬ್ಯಾಟಪ್ಪ, ಕಾಳೇನಹಳ್ಳಿ, ಕಡಬ ಹೋಬಳಿ, ಗುಬ್ಬಿ 
ಅಶೋಕ ನಗರ , ಶಾಖೆ, ಬೆಂಗಳೂರು- 560085 . 

ತಾಲ್ಲೂಕು, ತುಮಕೂರು ಜಿಲ್ಲೆ. 


ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103ರಡಿ ಷರತ್ತಿಗೊಳಪಟ್ಟ ತೀರ್ಪುಪೂರ್ವ ಜಪ್ತಿ ಆದೇಶನೋಟಿಸ್ಸು : 
ವಾದಿಯವರು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರಡಿ ದಾವೆ ದಾಖಲಿಸಿ ಸಾಲ ವಸೂಲಾತಿಗಾಗಿ ತೀರ್ಪು ಕೋರಿರುತ್ತಾರೆ. 
ಈ ಸಂಬಂಧ ಪ್ರಕರಣವನ್ನು ಇತ್ಯರ್ಥಕ್ಕಾಗಿ ಇಲಾಖಾ ಪಂಚಾಯಿತಿದಾರರಿಗೆ ದಿನಾಂಕ: 06 - 01 - 2015ರಂತೆ ವಹಿಸಲಾಗಿದ್ದು , ಇಲಾಖಾ 
ಪಂಚಾಯಿತಿದಾರರು ಪ್ರತಿವಾದಿಗಳಿಗೆ ದಿನಾಂಕ: 16 - 01 -2015ರಂದು ದಾವಾ ನೋಟೀಸನ್ನು ಕಳುಹಿಸಿ, ದಿನಾಂಕ: 02 - 02 - 2015ರಂದು ವಿಚಾರಣೆಯನ್ನು 
ನಿಗಧಿಪಡಿಸಿ, ಈ ಸಂಬಂಧ ಪ್ರತಿವಾದಿಗಳಾದ ನಿಮಗೆ ಕಳುಹಿಸಿದ ಆರ್‌. ಪಿ. ಎ. ಡಿ ನೋಟಿಸ್ಸುಗಳು ಜಾರಿಯಾಗದೆ, ವಾಪಸ್ಸಾಗಿರುತ್ತವೆ . ದಿನಾಂಕ: 02 - 02 
2015ರಂದು ನಡೆದ ವಿಚಾರಣೆಯಲ್ಲಿ ವಾದಿ ಪರ ವಕೀಲರು ಹಾಜರಾಗಿ ಸಂಘದ ಪರವಾಗಿ ವಕಾಲತ್ತು ಸಲ್ಲಿಸಿ, ಪ್ರತಿವಾದಿಗಳಿಂದ ಸಾಲ ವಸೂಲಾಗಲು 
ಸಾಲಕ್ಕೆ ಸಂಬಂಧಿಸಿದಂತೆ ಆಧಾರ ಮಾಡಿ ಕೊಟ್ಟಿರುವ ಪ್ರತಿವಾದಿ - 1 ರವರ ಸ್ಥಿರಾಸ್ತಿಯನ್ನು ಮಾರಾಟ ಮಾಡ 

ಮಾರಾಟ ಮಾಡದಂತೆ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು 
ಹೊರಡಿಸಬೇಕಾಗಿ ಮೇವೆ ಸಲ್ಲಿಸಿರುತ್ತಾರೆ. ಇಲಾಖಾ ಪಂಚಾಯಿತಿದಾರರ ಮುಂದೆ ಸಲ್ಲಿಸಿರುವ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ 
ತೀರ್ಪಿಗೆ ಪೂರ್ವ ಜಪ್ತಿ ಆದೇಶ ಹೊರಡಿಸುವ ಅಧಿಕಾರವು ಇಲಾಖಾ ಪಂಚಾಯಿತಿದಾರರಿಗೆ ದತ್ತವಾಗಿರದ ಕಾರಣ ಪ್ರಕರಣವನ್ನು ಎ. ಬಿ . ಜೆ. ಆದೇಶಕ್ಕೆ 
ಮೂಲ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಹಾಗೂ ಪ್ರತಿವಾದಿಯಾದ ನಿಮ್ಮ ವಿಳಾಸಗಳು ಈ ಹಿಂದೆ ನೀಡಿದ ವಿಳಾಸದಲ್ಲಿ ವಾಸವಿಲ್ಲದೆ ನೋಟಿಸುಗಳು ವಾಪಸ್ಸು 
ಬಂದಿರುವ ಅಂಶಗಳನ್ನು ವಿಶ್ಲೇಷಿಸಿ ಪರಿಷ್ಕರಿಸಿದ ವಿಳಾಸವನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಅದರಂತೆ ಪ್ರಕರಣವನ್ನು ಈ ನ್ಯಾಯಾಲಯದಲ್ಲಿ 
ವಿಚಾರಣೆಗೆ ತೆಗೆದುಕೊಳ್ಳಲಾಗಿದೆ. 

- ವಾದಿ ಸಂಘದ ವಕೀಲರು ಪ್ರತಿವಾದಿಗಳು ಸಾಲ ಪಡೆಯುವಾಗ ನೀಡಲಾಗಿದ್ದ ಸ್ಥಿರಾಸ್ತಿಗಳ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಒದಗಿಸಿದ್ದು , ಸದರಿ 
ಆಸ್ತಿಗಳು ಪ್ರತಿವಾದಿ ಪಡೆದ ಸಾಲಕ್ಕೆ ಜಾಮೀನಾಗಿರುವುದರಿಂದ ಸದರಿ ಆಸ್ತಿಯನ್ನು ಪ್ರತಿವಾದಿಗಳು ವಿಲೇಮಾಡದಂತೆ ಕ್ರಮ ಕೈಗೊಳ್ಳಲು ಕೋರಿರುವ 
ಹಿನ್ನೆಲೆಯಲ್ಲಿ ಹಾಗೂ ಸ್ವತ್ತನ್ನು ವಿಲೇ ಮಾಡಬಹುದಾದ ಸಂದರ್ಭ ಉಂಟಾದಲ್ಲಿ ವಾದಿ ಸಂಘಕ್ಕೆ ನಷ್ಟ ಉಂಟಾಗುವುದನ್ನು ತಪ್ಪಿಸಲು ಜಪ್ತಿ ಪೂರ್ವ ಆದೇಶ 
ನೀಡಲು ಕೋರಿರುವುದು ಸಮಂಜಸವಾಗಿರುತ್ತದೆ. 

ವಾದಿಯ ದಾವಾ ಅರ್ಜಿ ಕಲಂ 103(1) ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದೆ. 
ಷೆಡ್ಯೂಲ್ ಸ್ವತ್ತನ್ನು 1ನೇ ಪ್ರತಿವಾದಿ ವಿಲೇ ಮಾಡಿದಲ್ಲಿ ಪ್ರತಿವಾದಿಗಳ ವಿರುದ್ಧ ದಾವೆಯಲ್ಲಿ ಡಿಕ್ರಿ ನೀಡಿದರೂ ಅದನ್ನು ಜಾರಿ ಮಾಡಲು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 

೨೭೬೯ 
ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪುರಷ್ಕರಿಸಲು ಯೋಗ್ಯವೆಂದು ಪರಿಗಣಿಸಿ ಅರ್ಜಿದಾರರ ಅರ್ಜಿ ಪುರಷ್ಕರಿಸಿ ಈ ಕೆಳಕಂಡ ಷಡ್ಯೂಲ್ 
ಸ್ವತ್ತನ್ನು ತೀರ್ಪು ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಡಿಸಿದೆ. 

ಪ್ರತಿವಾದಿಯು ಈ ಆದೇಶವನ್ನು ತೆರವುಗೊಳಿಸಲು ಇಚ್ಚಿಸಿದಲ್ಲಿ ವಾದಿ ಸಂಘದಿಂದ ಪಡೆದಿರುವ ಪೂರ್ಣ ಸಾಲ ಮತ್ತು ತಹಲ್‌ವರೆಗಿನ 
ಬಡ್ಡಿಯನ್ನು ಸಂಘಕ್ಕೆ ಪಾವತಿ ಮಾಡಿ ಪಾವತಿಸಿದ ರಸೀದಿ ದಾಖಲೆಗಳನ್ನು ನೋಟಿಸು ಪಡೆದ 30 ದಿವಸಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು 
ಅಥವಾ ದಾವೆ ಮೊತ್ತಕ್ಕೆ ಅನುಗುಣವಾಗಿ ವಾದಿ ಸಂಘದಲ್ಲಿ ಠೇವಣಿ ಇಡುವುದು ಅಥವಾ ಈ ಮೊತ್ತಕ್ಕೆ ಅನುಗುಣವಾಗಿ ಸ್ಥಿರಾಸ್ತಿಯ ಭದ್ರತೆಯನ್ನು 
ಒದಗಿಸುವುದು. ತಪ್ಪಿದಲ್ಲಿ ಈ ಆದೇಶವನ್ನು ಮುಂದಿನ ಅನುಸರಣ ಕ್ರಮಗಳಿಗೆ ಸ್ಥಿರಿಕರಿಸಲಾಗುವುದೆಂದು ಈ ಮೂಲಕ ಪ್ರತಿವಾದಿಗಳಿಗೆ ತಿಳಿಯಪಡಿಸಿದೆ. 

ಷೆಡ್ಯೂಲ್ ಸ್ವತ್ತಿನ ವಿವರ: 

ಪ್ರತಿವಾದಿ 1ರವರ ಸ್ವಾಧೀನದಲ್ಲಿರತಕ್ಕೆ ಈಗಾಗಲೇ ಸಂಘದ ಹೆಸರಿಗೆ ಅಡಮಾನ ಮಾಡಲಾಗಿರುವ ಸ್ಥಿರಾಸ್ತಿಗಳ ಷೆಡ್ಯೂಲ್ ಸ್ವತ್ತಿನ ಚಕ್ಕುಬಂದಿ 
ವಿವರ ಕೆಳಕಂಡಂತಿದೆ. 

ಬಿ.ಷೆಡ್ಯೂಲ್: 

ಕುಣಿಗಲ್ ತಾಲ್ಲೂಕು ಕೊತ್ತಗೆರೆ ಹೋಬಳಿ, ಕುರುಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 10 / 2ರ ಪೈಕಿ 0. 30 ಗುಂಟೆ ಮತ್ತು 1.10 ಸರ್ವೆ 
ನಂಬರ್: 27/3ರ ಪೈಕಿ 34 ಗುಂಟೆ, ಸರ್ವೆ ನಂಬರ್ 2/ 3ರ ಪೈಕಿ 5 ಗುಂಟೆ, ಖುಷಿ ಜಮೀನಲ್ಲಿರುವ ಚಕ್ಬಂದಿ. 


ಸರ್ವೆ ನಂಬರ್ 10/ 2ರ ಪೈಕಿ 0.30 ಗುಂಟೆ 
ಪೂರ್ವಕ್ಕೆ - ಕರಿಯಪ್ಪನ ಜಮೀನು 
ಪಶ್ಚಿಮಕ್ಕೆ - ಗಂಗಹನುಮ್ಮನ ಜಮೀನು 
ಉತ್ತರಕ್ಕೆ - ರಂಗಮ್ಮನ ಜಮೀನು 
ದಕ್ಷಿಣಕ್ಕೆ – ಉಳಿಕೆ ಜಮೀನು. 


ಸರ್ವೆ ನಂಬರ್ 10 /2ರ ಪೈಕಿ 110 ಗುಂಟೆ 
ಪೂರ್ವಕ್ಕೆ - ನನ್ನ ಬಾಲ್ಕು ಜಮೀನು 
ಪಶ್ಚಿಮಕ್ಕೆ - ಗಂಗಹನುಮ್ಮನ ಜಮೀನು 
ಉತ್ತರಕ್ಕೆ - ನನ್ನ ಸ್ವಂತ ಜಮೀನು 
ದಕ್ಷಿಣಕ್ಕೆ - ನನ್ನ ಉಳಿಕೆ ಜಮೀನು. 


ಸರ್ವೆ ನಂಬರ್ 27/3ರ ಪೈಕಿ 34 ಗುಂಟೆ ಸರ್ವೆ ನಂಬರ್ 2/ 3ರ ಪೈಕಿ 0 .5 ಗುಂಟೆ 
ಪೂರ್ವಕ್ಕೆ – ಗಂಗಹನುಮ್ಮನ ಜಮೀನು 

ಪೂರ್ವಕ್ಕೆ - ತಿಮ್ಮಪಯ್ಯನ ಜಮೀನು 
ಪಶ್ಚಿಮಕ್ಕೆ - ಕರಿಯಪ್ಪನ ಜಮೀನು 

ಪಶ್ಚಿಮಕ್ಕೆ - ಮರಿಗಂಗಯ್ಯನ ಜಮೀನು 
ಉತ್ತರಕ್ಕೆ – ರಂಗಮ್ಮನ ಜಮೀನು 

ಉತ್ತರಕ್ಕೆ – ರಂಗಮ್ಮನ ಜಮೀನು 
ದಕ್ಷಿಣಕ್ಕೆ - ತೊರೆ ಹಳ್ಳ 

ದಕ್ಷಿಣಕ್ಕೆ - ಗಂಗಯ್ಯನ ಜಮೀನು. 
1ನೇ ಪ್ರತಿವಾದಿಗೆ ಸೇರಿದ ಆಸ್ತಿ ವಿಲೇ ಮಾಡದಂತೆ ಆದೇಶ ಪೂರ್ವ ಜಪ್ತಿ ಆದೇಶಕ್ಕೊಳಪಡಿಸಿ ಸದರಿ ಆದೇಶವನ್ನು ನನ್ನ ಸಹಿ ಮತ್ತು ನನ್ನ 
ಕಛೇರಿ ನಿಶೆಯೊಂದಿಗೆ ದಿನಾಂಕ: 19 / 03/ 2015ರಂದು ಹೊರಡಿಸಿದೆ. 
P . R . 435 

ಸಹಕಾರ ಸಂಘಗಳ ಅಪರ ನಿಬಂಧಕರು 
SC - 05 

( ವಸತಿ ಮತ್ತು ಇತರೆ) 


ಜಲಸಾರಿಗೆ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ:ಲೋಣ604 ಸೇಸಎ 2013 ಬೆಂಗಳೂರು, ದಿನಾಂಕ: 24 - 11 - 2014 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : PWD 180 SAG 2008, ದಿನಾಂಕ : 23 - 03 - 2009ರಲ್ಲಿ ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ 

ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಜವರಾಯಿ , ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಇವರ ಜೇಷ್ಠತೆಯ ಕ್ರ. ಸಂ . 3315ನ್ನು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 


Date of Birth 


Remarks 


AEE AE AE 
Grd . List Grd . 
No No No 


Name of the | SC ST 
Engineer 


AEE Promotion / 
appointment date 


Eligibility / 
appointment 

date 


3315 | 


2 | 3340 | 


Javarayee 


08- 07 -1955 


05 -10- 2002 


| 


05 - 10-2002 


P . R . 436 
SC -100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಸಿ.ಹೆಚ್. ಹನುಮಂತಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಎ) 


೨೭೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


ಭಾಗ ೩ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಆರ್‌ಡಿ 5 ಎಲ್‌ಜಿವೈ 2015 ಬೆಂಗಳೂರು, ದಿನಾಂಕ: 07 -03- 2015 

ನಮೂನೆ- 27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94 ರನ್ವಯ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುತ್ತದೆ. 

ಪ್ರಯುಕ್ತ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ 
ಮೂಲಕ ಘೋಷಿಸುತ್ತದೆ. 

ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಅನ್ಯಥಾ ಭಾದಿತನಾಗುವ / ಪ್ರತಿಕೂಲ ಪರಿಣಾಮಕ್ಕೆ ಒಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಭತ್ತು 
(90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯು ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ 
ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕೆ ಪ್ಲೇಮು ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ 
ಉಪಬಂಧಿಸಿರುವಂತೆ ಸರ್ಕಾರದ ಹಂತದಲ್ಲಿ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 


ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಇರುವ ಗ್ರಾಮ 
ತಾಲ್ಲೂಕು 


ದೊಡ್ಡಬಾಣಸವಾಡಿ 
ಮಂಡ್ಯ 
ಮಂಡ್ಯ 
ಸರ್ವೆ ನಂ : 54ರ ಬಾಜು 0.10.08 - ಸರ್ಕಾರಿ ಹದ್ದು ಹಿಡಿದ 


ರಸ್ತೆ 


ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಭಾಗ ಅಥವಾ ಭಾಗಗಳ 
ಭಾಗದ ವರ್ಣನೆ ಮತ್ತು ವಿಸ್ತೀರ್ಣ 
ಮೇರೆ 
ಪೂರ್ವ 
ಪಶ್ಚಿಮ 
ಉತ್ತರ 
ದಕ್ಷಿಣ 
ಸಾರ್ವಜನಿಕ ರಸ್ತೆ /ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 


ಸರ್ವೆ ನಂ : 54ರ ಬಾಲ್ಕು ಪ್ರದೇಶ 
ಊರಿನಿಂದ ಚಿಕ್ಕಬಾಣಸವಾಡಿಗೆ ಇರುವ ರಸ್ತೆ 
ಗರೀಬಿ ನಿವೇಶನಗಳಿರುವ ಪ್ರದೇಶ 
ಹದ್ದುಗಿಡದ ರಸ್ತೆಯಲ್ಲಿರುವ ಗಂಧದಕಡ್ಡಿ ಕಾರ್ಖಾನೆ 
ಸರ್ಕಾರಿ ಹದ್ದು ಹಿಡಿದ ರಸ್ತೆ (0.10 . 08 ವಿಸ್ತೀರ್ಣ) 


P . R . 434 
SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ್ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ . ಮಂ - 2 ) 


OFFICE OF THE CITY CIVIL COURT BENGALURU 

NOTIFICATION 

No ADM - 1 (E ) 548 / 2015 Bengaluru Dated : March 7 , 2015 
Sri T. Neelendra Naik , Asst, Registrar, City Civil Court, Bengaluru is granted 1 day earned leave on 18 - 12 -2014 , on personal 
ground . 

Sri R . Gurumurthy, Asst. Registrar , City Civil Court , Bengaluru is placed in additional charge of Sri T. Neelendra Naik , Asst. 
Registrar , City Civil Court , Bengaluru , during the above leave period . 

Sri T.Neelendra Naik , Asst, Registrar, City Civil Court, Bengaluru would have continued in the same post, but for proceedings 
on leave . 


BY ORDER OF THE PRL.CITY CIVIL & SESSIONS JUDGE,BENGALURU 


Registrar, 
City Civil Court , Bengaluru . 


PR, 411 


JD7 a 


9220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 
IN THE COURT OF DISTRICT & SESSIONS JUDGE AT : BIDAR 

NOTIFICATION 


No. DCB/ ADMN /181/14/2015 DATE : 02-02- 2015 
SUB : Identification of number of posts to the extent of 80 % in Group C posts and 85 % in Group D posts 

under different Cadres in the unit of District & Sessions Court, Bidar to the Local persons of 
Hyderabad – Karnataka Region as per the provisions of the Karnataka Public Employment 

(Reservation in appointment for Hyderabad - Karnataka Region ) Order 2013 – reg . 
In view of declaration of Article 371 ( J ) of Constitution of India pertaining to Hyderabad - Karnataka Region , the reservation to 
the Local Persons of Hyderabad -Karnataka Region in the different cadres to the extent of 80 % in the Group C and 85 % in the Group 
D posts in the Unit of District & Sessions Court , Bidar are identified and Notified as in the Annexure, made under the provisions of Para 
No .03 of the Karnataka Public Employment (Reservation in appointment for Hyderabad -Karnataka Region ) Order, 2013 

BY ORDER OF THE HON BLE HIGH COURT OF KARNATAKA BENGALURU // 

Prl. District & Sessions Judge , 

Bidar 


ANNEXURE 
BIDAR DISTRICT 


Statement showing the strength of Cadre wise staff in the Unit for the purpose of forming Local Cadre . 


PROMOTION 


Direct 


ö 


Name of the 


Sanctioned 
Strength 


Promotion 


Local 
cadre 


Local 
cadre 


Direct 


Non 
Local 
cadre 


Non 
Local 
cadre 


Local 
cadre 


Post 


Non 
Local 
cadre 


Local 
cadre 


Non 
Local 
cadre 


Group C 


80 % 


80 % 


85 % 


Sheristedar 


28 


2 . 


Stenographer 


wowor 


FDA 


4 


SDA 


Typist 


6 


Typist-Copyist 


a, 


7 


Bailiff 


23 
256 


8 


Process - Server 


| 


25 


| 


6 


9 


Driver 


Group ‘D 


10 


Attender 


11 


Lift Operator 


12 


Generator 
Operator 


13 


Peons 


. 


| 51 


14 


Cleaner 


Total 


420 


191 


130 


29 


28 


4 


229 


145 


33 


9229 


FDF837 DOWIE , 7000WOO , 90 , 900g 


ಭಾಗ ೩ 


Direct 


Promotion 


Note Chief Administrative Officer , 


100 % 


Sheristedar 


100 % 


Judgement Writer 


100 % 


As per para No. 8 (4 )(a ) ofKarnataka Public 
Employement ( Reservation in appointment for 
Hyderabad -Karnataka Region ) Order 2013 there 
shall be at least one post left unreserved out of the 
posts filled to any local cadre. As such one post of 
Driver is left unreserved . 


Stenographer 


40 % 


60 % 


FDA 


40 % 


SDA 


75 % 


25 % 


Typist 


100 % 


Typist-Copyist 


100 % 


Process - Server 


50 % 


50 % 


Bailiff 


100 % 


Attender 


100 % 


Peon . 


100 % 


P .R . 412 


Prl. District & Sessions Judge , 

Bidar 


PROCEEDINGS OF THE COMMISSIONER OF COMMERCIAL TAXES (KARNATAKA), BENGALURU . 


Present: 


Sri. Ritvik Pandey, IAS, 
Commissioner of Commercial Taxes 
(Karnataka ), Bengaluru . 


Sub : 


KVAT Act, 2003 - Issue of clarification on rate of tax on Golf cart / shuttle vehicles / 
buggies run on batteries , Grass Cutting Machines , Fertilizer Sprayer Machine, Sand 
Spreading & Raking Machine , Turf Punching Machine etc. used in Golf courses under 
Section 59 (4) – reg . 


Read : 


Application dated 30 -10 -2014 of M /s Textron India Private Limited , Bengaluru filed under 
Section 59 (4 ) of the Karnataka Value Added Tax Act, 2003 . 


Preamble : 


The applicant M /s Textron India Private Limited , Bengaluru has sought clarification on rate of tax applicable to following 


goods. 


1) Golf Cart / Shuttle vehicle / Buggies which run on batteries 
2) Grass Cutting Machines (Mowers) 
3 ) Fertilizer Spraying Machines 
4 ) Sand Spreading and Raking Machines 
5) Turf Punching Machines (Aerato) 
6 ) Turf Punching Machines (Dethatcher) 
7 ) Turf Punching Machines (Over-seeder ) 

8 ) Turf Multi-utility vehicles & Accessories for various operations on turf depending on the attachments. 

2 . The matter is examined as to whether a Golf Cart / Shuttle Vehicle run on batteries falls within the ambit of Motor Vehicle run 
on batteries. 

As per Notification No .FD 82 CSL 10 (III) dated 31-03- 2010 read with Notification No .FD 143 CSL 12 (1) dated : 31 -07 -2012 , 
Motor Vehicle run on batteries is liable to tax at the rate of 5 .5 % w .e.f 01 -08- 2012 . “Motor Vehicle ” of “ Vehicle" is not difined under the 
KVAT Act, 2003 and the definition is imported from the Motor Vehicles Act, 1988 wherein the same is defined under Section 2 (28 ) as 
under. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


9222 


“Motor Vehicle of Vehicle means any mechanically propelled vehicle adopted for use upon roads whether the power of 
propulsion is transmitted thereto from an external of internal source and includes a Chassis to which a body has notbeen attached and 
a trailer ; butdoes not include a vehicle running upon fixed rails or a vehicle of special type adopted for use only in a factory or any other 
enclosed premises or a vehicle having less than four wheels fitted with engine capacity of not exceeding 25 cubic centimeter " 

In the light of the above discussion , Golf Cart / Shuttle Vehicle / Buggies which is used in enclosed premises does not fall within 
the ambit of “Motor Vehicle” . These vehicles do not get registered under the Motor Vehicles Act, 1988 . Therefore, a Golf Cart / Shuttle 
Vehicle / Buggies run on batteries is liable to tax as unscheduled goods . 

3. A Grass Cutting Machine (Mower) for use in Golf Courses / sports grounds is used to cut grass . A lawn mower is a machine 
that uses one or more revolving blades to cut a lawn to an even height. The bladesmay be powered either by hand ; pushing the mower 
forward to operate the mechanical blade/blades , ormay have an electric motor or and internal combustion engine to spin their blades . 
Usually, mowing is distinguished from reaping i.e. harvesting grain corps. Thus, a Grass cutting machine for use in Golf Course / sports 
grounds is different from an Agricultural implement eithermanually operated ormachine operated . Therefore , a Grass cutting machine 
(Mower) is liable to tax as unscheduled goods. 

4 . Similarly , Sand Spreading and Raking Machines , Turf Punching Machines ( Aerato ), Turf Punching Machines (Dethatcher), 
Turf Punching Machines (Over-seeder), Turf Multi-utility vehicle & Accessories for various operations on turf depending on the 
attachments are liable to tax as unscheduled goods. 

5 . “ Fertilizer Sprayermachine” has multiple utilities both for agricultural and non -agricultural purposes also. Hence , “ Fertilizer 
Sprayermachine” is liable to tax at the rate of 5 % in terms of Notification No. FD 32 CSL 10 (III) dated : 31-03- 2010 during the period 
1 -04 - 2010 to 31-07- 2012 and at the rate of 5 .5 % w .e .f. 01- 08 -2012 and onwards . 
6 . Hence , the following clarification is issued . 

CLARIFICATION NO .CLR .CR -110/2014 - 15 DATED 21-02- 2015 
1) Golf Cart / Shuttle vehicle / Buggies which run on batteries 
2 ) Grass Cutting Machines (Mowers) 
3) Sand Spreading and Raking Machines 
4 ) Turf Punching Machines ( Aerato ) 
5 ) Turf Punching Machines (Dethatcher ) 
6 ) Turf Punching Machines (Over- seeder) 
7 ) Turf Multi-utility vehicles & Accessories for various operations 

on turf depending on the attachments ; are liable to tax as unscheduled goods at the rate of 12.5 % from 01 -04 -2005 to 
31-03 -2010 , at 13 .5 % from 01-04 - 2010 to 31 -03 - 2011 , at 14 % from 01-04 -2011 to 31-07 - 2012 and at 14 .5 % from 01 -08 -2012 and 
onwards . 

" Fertilizer Spraying machine" is liable to tax at the following rates during differentperiods. 


Period 


Tax Rate 


1) 01 -04 -2005 to 15 -09 -2005 
2 ) 16-09- 2005 to 31 -03-2006 
3) 01-04- 2006 to 31-03-2010 
4 ) 01-04 -2010 to 31 -07 -2012 
5 ) 01-08-2012 and onwards 


12 .5 % as unscheduled goods 
4 % vide Notification No.FD 416 CSL 2005(2) dated : 16 -09-2005. 
4 % vide Notification No.FD 116 CSL 2006 (6 ) dated : 31- 03 - 2006 . 
5 % vide Notification No.FD 32 CSL 10 ( III) dated: 31-03-2010 . 
5 .5 % vide Notification No. FD 143 CSL 12 (1) dated : 31- 07 -2-12 
read with Notification No. FD 32 CSL 10 (III) dated : 31-03-2010 . 


P . R . 414 
SC - 25 


RITVIK PANDEY 
Commissioner of Commercial Taxes 

(Karnataka ), Bengaluru . 


೨೭೭೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨೧, ೨೦೧೫ 

ಭಾಗ ೩ 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಕಡತ ಸಂಖ್ಯೆ: ಎಲ್‌ಎನ್‌ಡಿ (ಎನ್. ಎ) ಸಿಆರ್ /151/ 12 - 13 ದಿನಾಂಕ : 25 - 03 - 2015. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಪ್ರಕಟಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನನ್ನು ಆಶ್ರಯ ಯೋಜನೆಗೆ ಮಂಜೂರು ಮಾಡುವ ಬಗ್ಗೆ. 
1. ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 

ಚಲಾಯಿಸಿ, ಕರ್ನಾಟಕ ಸರ್ಕಾರವು ಜಾಲ ಹೋಬಳಿ , ಮಾರೇನಹಳ್ಳಿ ಗ್ರಾಮದ ಸ. ನಂ . 199ರಲ್ಲಿ ಸರ್ಕಾರಿ ಗುಂಡುತೋಪು ಜಮೀನಿನಲ್ಲಿ 
7 -39 ಎ -ಗುಂಟೆ ಜಮೀನು ಗುಂಡುತೋಪು ಲಕ್ಷಣ ಕಳೆದುಕೊಂಡಿರುವುದರಿಂದ, ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ 

ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
2 . ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ಜಮೀನಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 

ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ 
ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು 
ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು 
ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರು ಅಥವಾ ತಾಲ್ಲೂಕು 
ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು . 

ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು 

ಮಾರೇನಹಳ್ಳಿ 
ತಾಲ್ಲೂಕುಗಳು 

ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸರ್ವೇ ನಂ . 199ರಲ್ಲಿ 7 - 39 ಎ - ಗುಂಟೆ ಸರ್ಕಾರಿ ಗುಂಡು ತೋಪು 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 7 - 39 ಗುಂಟೆ 
ಮೇರೆ 

ಪೂರ್ವ: ಸರ್ವೇ ನಂ .182 
ಪಶ್ಚಿಮಕ್ಕೆ: ಸರ್ವೇ ನಂ . 200 
ಉತ್ತರಕ್ಕೆ: ಉಳಿಕೆ ಸ. ನಂ . 199 ರ ದೇವಸ್ಥಾನದ ಜಾಗ ಮತ್ತು ಕೆರೆ. 

ದಕ್ಷಿಣಕ್ಕೆ: ಉಳಿಕೆ ಸ. ನಂ .199 . 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 

ತಹಶೀಲ್ದಾರ್ 
PR. 420 
SC, 10 

ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು ಯಲಹಂಕ, ಬೆಂಗಳೂರು. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 82 ಎಲ್‌ಜಿಬಿ 2013 ಬೆಂಗಳೂರು ದಿನಾಂಕ: 27.03.2015 

ನಮೂನೆ- 29 
68ನೇ ಪ್ರಕರಣದ ( 5) ನೇ ಉಪ - ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964) ರ 68ನೇ ಪ್ರಕರಣದ (5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 04.09 .2014ರ ಅಧಿಸೂಚನೆ ಸಂಖ್ಯೆ 
ಆರ್‌ಡಿ 82 ಎಲ್‌ಜಿಬಿ 2013 ದಿನಾಂಕ: 02.09.2014ರ ಮೂಲಕ ಪ್ರಕಟಿಸಲಾದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಕೆರೆ ಅಂಗಳ 
ಜಮೀನನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ 
ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಈ ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ 
ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ಹಂಚೀಪುರ ಗ್ರಾಮ , ಕಸಬಾ ಹೋಬಳಿ 
ತಾಲ್ಲೂಕು 

ನೆಲಮಂಗಲ ತಾಲ್ಲೂಕು 
ಜಿಲ್ಲೆ 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ | 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


೨೭೭೫ 


ಸರ್ವೆ ನಂಬರ್ 
ಸದರಿ ಜಮೀನಿನ ವರ್ಣನೆ 
ಸರಿಸುಮಾರು ವಿಸ್ತೀರ್ಣ 
ಸಾರ್ವಜನಿಕರ ರಸ್ತೆ/ಬೀದಿ/ಗಲ್ಲಿ / ದಾರಿ ಅಥವಾ ಅದರ ಭಾಗ 


ಸ. ನಂ . 45 | 
“ ಕೆರೆ ಅಂಗಳ ಜಮೀನು 0 -12 ಗುಂಟೆ 
ಸ . ನಂ . 45 ರಲ್ಲಿ 0 - 12 ಗುಂಟೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ಕಸಬಾ 
ಹೋಬಳಿ ಹಂಚೀಪುರ ಗ್ರಾಮದ ಸ . ನಂ . 45ರಲ್ಲಿ 0 - 12 ಗುಂಟೆ `ಕೆರೆ 
ಅಂಗಳ ಜಮೀನು 
ಪೂರ್ವಕ್ಕೆ: ಸ. ನಂ . 27 /7, 27 /6ಬಿ 
ಪಶ್ಚಿಮಕ್ಕೆ: ಸರ್ಕಾರಿ ಕೆರೆಯಲ್ಲಿ ನಿರ್ಮಿಸಿರುವ ರಸ್ತೆ 
ಉತ್ತರಕ್ಕೆ: ಸ. ನಂ . 11 
ದಕ್ಷಿಣಕ್ಕೆ: ಸರ್ಕಾರಿ ಕೆರೆಯಲ್ಲಿ ನಿರ್ಮಿಸಿರುವ ರಸ್ತೆ 


ಮೇರೆಗಳು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ 
PR, 477 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC , 100 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 
ಕಂದಾಯ ಸಚಿವಾಲಯ 

ಅಧಿಸೂಚನೆ - 1 
ಸಂಖ್ಯೆ : ಆರ್‌ಡಿ 591 ಎಲ್‌ಜಿಬಿ 2012 ಬೆಂಗಳೂರು, ದಿನಾಂಕ: 08.01.2015 . 

ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 68( 1) 
ಹಾಗೂ ಕರ್ನಾಟಕ ಭೂಕಂದಾಯ ನಿಯಮ 1966ರ ನಿಯಮ 94ರ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಬೆಂಗಳೂರು ನಗರ ಜಿಲ್ಲೆ , ಆನೇಕಲ್ ತಾಲ್ಲೂಕು, ಜಿಗಣಿ 
ಹೋಬಳಿ , ಸಕಲವಾರ ಗ್ರಾಮದ ಸ. ನಂ . 86 /3 , 94 ಮತ್ತು 85 ರಲ್ಲಿ 0 - 23 ಗುಂಟೆ ಬಿ - ಖರಾಬು ಜಮೀನನ್ನು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಹಾಲಿ ಸ. ನಂ .94 85 86 /2 , 86/3ರಲ್ಲಿ ಅಸ್ತಿತ್ವದಲ್ಲಿರುವ 0 - 27 % ಗುಂಟೆ ದಾರಿಯನ್ನು 

ವಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ 68ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಜಮೀನಿನ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಈ ಜಮೀನಿನ ಭಾಗದಲ್ಲಿ ಅಥವಾ 
ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲೇ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ 
ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಸಾರ್ವಜನಿಕನು ಅಥವಾ 
ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ( 90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ 
ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ 
ಪರಿಹಾರಕ್ಕಾಗಿ ಕೈಮ್ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ 
ಆಕ್ಷೇಪಣೆಗಳನ್ನು ಮತ್ತು ಕೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್ ಪರಿಶೀಲಿಸತಕ್ಕದ್ದು . 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ಸಕಲವಾರ ಗ್ರಾಮ , ಜಿಗಣಿ ಹೋಬಳಿ 
ತಾಲ್ಲೂಕು 

ಆನೇಕಲ್ ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 
ಸರ್ವೆ ನಂಬರ್ 

ಸ. ನಂ . 86 /3 - 0 - 12 ಗುಂಟೆ 
ಸ. ನಂ . 94 - 0 - 07 ಗುಂಟೆ 

ಸ. ನಂ . 85 - 0 - 04ಗುಂಟೆ 
ಸದರಿ ಜಮೀನಿನ ವರ್ಣನೆ ಹಾಗೂ ಸರಿಸುಮಾರು ವಿಸ್ತೀರ್ಣ 0 - 23 ಗುಂಟೆ ಬಿ - ಖರಾಬು ಬಂಡಿದಾರಿ ಜಮೀನು 
ಮೇರೆಗಳು 

ಪೂರ್ವಕ್ಕೆ: ಸ. ನಂ . 94 
ಪಶ್ಚಿಮಕ್ಕೆ: ಸ. ನಂ . 86 /3 
ಉತ್ತರಕ್ಕೆ : ಸ. ನಂ . 86 /3ರ ಉಳಿಕೆ 
ದಕ್ಷಿಣಕ್ಕೆ: ಸ. ನಂ . 86 /3 ಮತ್ತು ರಸ್ತೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 1) 


PR. 391 
SC. 100 


೨೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 

ಭಾಗ ೩ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಹಿವಕ 128 ಬಿಇಟಿ 2015 , ಬೆಂಗಳೂರು, ದಿನಾಂಕ:08 - 05 - 2015 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರ ವೃಂದದ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01- 01 - 2015 ರಲ್ಲಿದ್ದಂತೆ 
ತಯಾರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕರ್ನಾಟಕ ಸರ್ಕಾರಿ ನೌಕರರ ಜೇಷ್ಠತಾ ನಿಯಮಾವಳಿ 1957 ರ ನಿಯಮ 10 ನ್ನು ಅನುಸರಿಸಿ ಸಂಬಂಧಪಟ್ಟ 
ಅಧಿಕಾರಿಯ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಲಿಖಿತ ದಾಖಲೆಗಳ ಮೂಲಕ ಜೇಷ್ಠತಾ ಪಟ್ಟಿಯು ಪ್ರಕಟವಾದ 15 ದಿನಗಳ 

ಕಾರ್ಯದರ್ಶಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, 2ನೇ ಮಹಡಿ, 
ವಿಕಾಸಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ಈ ಜೇಷ್ಠತಾ ಪಟ್ಟಿಯಲ್ಲಿ ಕಾಣಿಸಿರುವ ಹೆಸರು, ದಿನಾಂಕ , ಸೇವಾ ವಿವರ ಮುಂತಾದವುಗಳಲ್ಲಿ ನಿರ್ದಿಷ್ಟ 
ತಪ್ಪುಗಳು ಕಂಡು ಬಂದು, ಅವುಗಳ ಬದಲಾವಣೆ ಅವಶ್ಯವಿದ್ದಲ್ಲಿ, ನಿರ್ದಿಷ್ಟ ದಾಖಲೆಗಳೊಂದಿಗೆ ಕೆಳಗೆ ಸಹಿ ಮಾಡಿರುವವರ ಗಮನಕ್ಕೆ ತರಬಹುದು. 
ನಿರ್ದಿಷ್ಟ ಕಾರಣಗಳು , ದಾಖಲೆಗಳು , ಆಧಾರವಿಲ್ಲದಿರುವ ಆಕ್ಷೇಪಣೆಗಳನ್ನು ಮತ್ತು ಅವಧಿ ಮೀರಿದ ಆಕ್ಷೇಪಣೆಗಳನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 

ಅಧಿಕಾರಿಯ ಹೆಸರು ಜನ್ಮ ಸೇವೆಗೆ ಸೇರಿದ ಹಾಲಿ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನಾಂಕ 
ಶ್ರೀಯುತರು | ದಿನಾಂಕ ದಿನಾಂಕ 
02 .02.1956 | 01.02 .1984 

01. 08 .2012 
ಲಕ್ಷಾನಾಯಕ್ 22 .07.1956 06. 08 .1980 ಅಧಿಸೂಚನೆ ಸಂಖ್ಯೆ:ಹಿಂವಕ 313 ಬಿಇಟಿ 2013 ( ಭಾಗ -3), 

( ವಿಲೀನ) ದಿ:24.01.2015 ರಲ್ಲಿ ಸದರಿ ಅಧಿಕಾರಿಗಳಿಗೆ ನೀಡಲಾಗಿರುವ 

ಮುಂಬಡ್ತಿಯನ್ನು ದಿ:29.5.2013 ಕ್ಕೆ ಅನ್ವಯಿಸುವಂತೆ 
23 .07. 1999 

ಹಿಂಪಡೆಯಲಾಗಿದೆ. 
3 | ಜಿ . ಜಗದೀಶ್ 25 . 05 .1970 18. 07.1996 

19 . 07.2013 . 
( ವಿಲೀನ) 
01. 01.2004 


) 


2|-| 


ಶಿವಣ್ಣ 


4 


| ಡಾ : ಸಿ . ಕೆ. ಜಗದೀಶ್ 
| | 


04. 06 .1970 


29.08.1996 


03 . 07 . 2013 


ಕುಮಾರ್ 


( ವಿಲೀನ) 


01. 03.2004 


5 


ಹೆಚ್. ಜಿ . ಪ್ರಭಾಕರ್ 


15 . 05 .1979 


05.07. 2006 


03. 06 . 2013 


ಬಿ .ಎಸ್ . ಪ್ರದೀಪ್ 


12 . 03 .1978 


28. 06 .2006 


31. 05 .2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಆರ್. ಎರೆಕುಪ್ಪಿ 
PR. 505 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
Sc. 50 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಹಿಂವಕ 127 ಬಿಇಟಿ 2015 , ಬೆಂಗಳೂರು, ದಿನಾಂಕ:08 - 05 - 2015 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಜಂಟಿ ನಿರ್ದೇಶಕರ ವೃಂದದ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01 - 01 - 2015 ರಲ್ಲಿದ್ದಂತೆ 
ತಯಾರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕರ್ನಾಟಕ ಸರ್ಕಾರಿ ನೌಕರರ ಜೇಷ್ಠತಾ ನಿಯಮಾವಳಿ 1957 ರ ನಿಯಮ 10 ನ್ನು ಅನುಸರಿಸಿ ಸಂಬಂಧಪಟ್ಟ 
ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಒಟ್ಟು 07 ಜಂಟಿ ನಿರ್ದೇಶಕರ ಹುದ್ದೆಗಳನ್ನು 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 1997ರ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಿಸುವಿಕೆಯ ಷರತ್ತಿಗೊಳಪಟ್ಟು ಈ ಜೇಷ್ಠತಾ 
ಪಟ್ಟಿಯನ್ನು ಹೊರಡಿಸಲಾಗಿದೆ. 

ಈ ಅಧಿಸೂಚನೆಯ ಅನುಬಂಧದಲ್ಲಿರುವ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿರುವ ಸ್ಥಾನವನ್ನು ಒಪ್ಪಿಕೊಳ್ಳುವುದರಿಂದ ಬಾಧಿತರಾದ ಅಥವಾ 
ಒಪ್ಪಿಕೊಳ್ಳದ ಅಧಿಕಾರಿಗಳು ಈ ಸ್ಥಾನದಿಂದ ಭಾದಿತರಾಗಿರುವುದಕ್ಕೆ ಅಥವಾ ಒಪ್ಪಿಕೊಳ್ಳದಿರುವುದಕ್ಕೆ ನಿರ್ದಿಷ್ಟ ಕಾರಣಗಳು ಮತ್ತು ಆಧಾರಗಳನ್ನೊಳಗೊಂಡ 
ಆಕ್ಷೇಪಣೆಗಳನ್ನು ದ್ವಿಪ್ರತಿಗಳಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ತಲುಪುವಂತೆ ಪ್ರಧಾನ ಕಾರ್ಯದರ್ಶಿಗಳು, ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಬಹುದು. ಒಂದು ಮುಂಗಡ ಪ್ರತಿಯನ್ನು ಕೆಳಗೆ ಸಹಿ ಮಾಡಿರುವವರಿಗೆ ಕಳುಹಿಸಬಹುದು. ಅಲ್ಲದೆ ಈ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೧೫ 


ععع 


ಜೇಷ್ಠತಾ ಪಟ್ಟಿಯಲ್ಲಿ ಕಾಣಿಸಿರುವ ಹೆಸರು, ದಿನಾಂಕ , ಸೇವಾ ವಿವರ ಮುಂತಾದವುಗಳಲ್ಲಿ ನಿರ್ದಿಷ್ಟ ತಪ್ಪುಗಳು ಕಂಡು ಬಂದು, ಅವುಗಳ ಬದಲಾವಣೆ 
ಅವಶ್ಯವಿದ್ದಲ್ಲಿ, ನಿರ್ದಿಷ್ಟ ದಾಖಲೆಗಳೊಂದಿಗೆ ಕೆಳಗೆ ಸಹಿ ಮಾಡಿರುವವರ ಗಮನಕ್ಕೆ ತರಬಹುದು. 

ನಿರ್ದಿಷ್ಟ ಕಾರಣಗಳು, ದಾಖಲೆಗಳು, ಆಧಾರವಿಲ್ಲದಿರುವ ಆಕ್ಷೇಪಣೆಗಳನ್ನು ಮತ್ತು ಅವಧಿ ಮೀರಿದ ಆಕ್ಷೇಪಣೆಗಳನ್ನು ಸರ್ಕಾರವು 
ಪರಿಗಣಿಸುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್.ಆರ್.ಎರೆಕುಪ್ಪಿ | 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 

ಅನುಬಂಧ 
ದಿನಾಂಕ: 01.01.2015ರಲ್ಲಿದ್ದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿ 
ಜೇಷ್ಠತಾ ಅಧಿಕಾರಿಗಳ ಹೆಸರು ನೇರ | ಜನ್ಮ ದಿನಾಂಕ ಸೇವೆಗೆ 

ನೈಜವಾಗಿ 

| ನೇಮಕಾತಿ ಷರಾ 
ಸಂಖ್ಯೆ ಶ್ರೀಯುತರು ನೇಮಕಾತಿ 

ಸೇರಿದ ಮುಂಬಡ್ತಿ | ಜೇಷ್ಠತೆಗೆ 
ಮುಂಬಡ್ತಿ 

ದಿನಾಂಕ ಪಡೆದ ದಿನಾಂಕ ನೈಜವಾದ 
ಇತರೆ 

ಅರ್ಹತೆ 
ದಿನಾಂಕ 


ಕ್ರ. ಸಂ . 


8 


30 . 06 . 2005 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಕಇ 206 ಬಿಇಟಿ 2002, ದಿನಾಂಕ : 29.06.2005 
ಡಾ : ಯು . ಪಿ. ಚಂದ್ರಶೇಖರ್ ಮುಂಬಡ್ತಿ | 02 .06.1955 _ 30.01.1984 30.06.2005 
ಜಂಟಿ ನಿರ್ದೇಶಕರು 
ತಿಪ್ಪೇಸ್ವಾಮಿ | 

ಮುಂಬಡ್ತಿ | 01 . 08.1955 [ 02. 02 .1984 |[ 04.07 .2005 
ಜಂಟಿ ನಿರ್ದೇಶಕರು 


| 04 .07. 2005 


ಮುಂಬಡ್ತಿ | 24 .03 .1955 | 03. 041978 | 01. 07 .2005 | 01. 07 .2005 


ಎಂ . ರಾಮಯ್ಯ 
ಜಂಟಿ ನಿರ್ದೇಶಕರು 


ದಿನಾಂಕ : 
31.03.2015 

ರಂದು 
ವಯೋನಿವೃತ್ತಿ 
ಹೊಂದಿರುತ್ತಾರೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹಿಂವಕ 361 ಬಿಇಟಿ 2012, ದಿನಾಂಕ: 21. 02 .2013 
ಪಿ. ಎ . ಗಣಪತಿ 

ಮುಂಬಡ್ತಿ 19 .06 .1955 01.02.1984 21 .02 .2013 
ಜಂಟಿ ನಿರ್ದೇಶಕರು 


21.02 .2013 


ಎನ್. ಆರ್. ಎರೆಕುಪ್ಪಿ 
PR 506 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
Sc. 10 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ತಹಶೀಲ್ದಾರವರ ಕಾರ್ಯಾಲಯ , ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರ ಬೆಂಗಳೂರು 

ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ: ಎಲ್‌ಎನ್‌ಡಿ / ಸಿಆರ್ - 445/10 -11 ದಿನಾಂಕ: 06.05.2015 

ನಮೂನೆ- 27 

94ನೇ ನಿಯಮದ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿ 1 - 21 ಎ / ಗು ಬಿ ಖರಾಬು ಎಂದು ವರ್ಗೀಕೃತವಾದ ಜಮೀನಿನ 
ಭಾಗವು ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ. 

ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು 1 - 21 ಎ / ಗು ಬಿ ಖರಾಬು ಜಮೀನಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 1 - 21 ಎ/ ಗು ಬಿ 
ಖರಾಬು ಜಮೀನಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ , ಈ ಮೂಲಕ 
ಘೋಷಿಸುತ್ತದೆ . 

2 . ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ 
ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು 
ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು 


೨೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


ಭಾಗ ೩ 


ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯಲ್ಲಿ ಮತ್ತು ಅಂತಹ ಹಿತಾಸಕ್ತಿ 
ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮ್ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ ಬರಹದಲ್ಲಿ 
ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿಕಮೀಷನರರು ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು 

ವೈಟ್ ಫೀಲ್ಡ್ 
ತಾಲ್ಲೂಕು 

ಬೆಂಗಳೂರು ಪೂರ್ವ ತಾಲ್ಲೂಕು 

ಬೆಂಗಳೂರು ಜಿಲ್ಲೆ 
ಸರ್ವೆ ನಂಬರ್ 

ಸ. ನಂ . 2 /1ಸಿ ರಲ್ಲಿ 0 - 37 ಗುಂಟೆ ಮತ್ತು ಸ. ನಂ . 2lಡಿ ರಲ್ಲಿ 

0 -24 ಎ/ ಗು ಒಟ್ಟು 1 -21 ಎ / ಗು 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ | ಬಿ ಖರಾಬು 
ರಸ್ತೆ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ | 1 - 21 ಎ / ಗು 

ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ | ವೈಟ್ ಫೀಲ್ಡ್ ಗ್ರಾಮ 
PR, 507 

ತಹಶೀಲ್ದಾರ್ 
SC . 10 

ಬೆಂಗಳೂರು ಪೂರ್ವ ತಾಲ್ಲೂಕು ಕೆ.ಆರ್. ಪುರ 


ತಹಶೀಲ್ದಾರವರ ಕಾರ್ಯಾಲಯ , ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರ ಬೆಂಗಳೂರು 

ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ : ಎಲ್‌ಎನ್‌ಡಿ / ಸಿಆರ್ - 644/10 - 11 ದಿನಾಂಕ: 06.05.2015 

ನಮೂನೆ- 27 

94ನೇ ನಿಯಮದ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿ 2 - 34 ಎ/ ಗು ಬಿ ಖರಾಬು ಎಂದು ವರ್ಗೀಕೃತವಾದ ಜಮೀನಿನ 
ಭಾಗವು ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು 2 - 34 ಎ/ ಗು ಬಿ ಖರಾಬು ಜಮೀನಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 2 - 34 ಎ / ಗು 
ಬಿ ಖರಾಬು ಜಮೀನಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ, ಈ 
ಮೂಲಕ ಘೋಷಿಸುತ್ತದೆ. 

2 . ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ 
ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು 
ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ( 90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು 
ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯಲ್ಲಿ ಮತ್ತು ಅಂತಹ ಹಿತಾಸಕ್ತಿ 
ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮ್ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ ಬರಹದಲ್ಲಿ 
ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿಕಮೀಷನರರು ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು 

ಬೊಮ್ಮೇನಹಳ್ಳಿ 
ತಾಲ್ಲೂಕು 

ಬೆಂಗಳೂರು ಪೂರ್ವ ತಾಲ್ಲೂಕು 
ಜಿಲ್ಲೆ 

ಬೆಂಗಳೂರು ಜಿಲ್ಲೆ 
ಸರ್ವೆ ನಂಬರ್ 

195ರಲ್ಲಿ 0 - 02 ಗುಂಟೆ ಮತ್ತು 196ರಲ್ಲಿ 2 - 32 ಎ / ಗು ಒಟ್ಟು 
2 - 34 ಎ / ಗು 


| ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ | ಬಿ ಖರಾಬು 
ರಸ್ತೆ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 2 -34 ಎ / ಗು 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ ಬೊಮ್ಮೇನಹಳ್ಳಿ ಗ್ರಾಮ 


PR, 508 
SC . 10 | 


ತಹಶೀಲ್ದಾರ್ 
ಬೆಂಗಳೂರು ಪೂರ್ವ ತಾಲ್ಲೂಕು ಕೆ. ಆರ್‌. ಪುರ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 

೨೭೭೯ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 02 ಎಸ್‌ಪಿಕ್ಯೂ 2014ಬೆಂಗಳೂರು, ದಿನಾಂಕ: 14.05.2015 
ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು ಸೋಂಪುರ ಹೋಬಳಿ, ಅಮ್ಮೇರಹಳ್ಳಿ ಗ್ರಾಮದಲ್ಲಿ ಹಲವು ಸರ್ವೆ ನಂಬರ್‌ಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ 
ಸ್ವಾಧೀನಪಡಿಸಿ, ಕ.ಕೆ . ಪ್ರ. ಅ. ಕಾಯ್ದೆ 1966ರ ವಿಧಿ 28 (1) ರ ಅಧಿಸೂಚನೆ ಸಂಖ್ಯೆ: ಸಿಐ 461 ಎಸ್ಪಿಕ್ಕೂ 2007 , ದಿನಾಂಕ: 29 .11.2008 ರಾಜ್ಯಪತ್ರದ ಪ್ರಕಟಿತ ದಿನಾಂಕ: 08.12 .2008ರ ಪುಟ ಸಂಖ್ಯೆ: 1ರಿಂದ 76ರಲ್ಲಿ 
ಪ್ರಕಟಗೊಳಿಸಲಾಗಿತ್ತು. ಈ ಅಧಿಸೂಚನೆಯಲ್ಲಿದ್ದ ಲೋಪದೋಷವನ್ನು ಸರಿಪಡಿಸಿ, ತಿದ್ದುಪಡಿ ಅಧಿಸೂಚನೆಯನ್ನು ಸಂಖ್ಯೆ: ಸಿಐ 02 ಎಸ್‌ಪಿಕ್ಯೂ 2014 , ದಿನಾಂಕ: 21. 10.2014ರಂದು ಹೊರಡಿಸಿದ್ದು, ತದನಂತರ ಸಂಬಂಧಪಟ್ಟ 
ಖಾತೆದಾರರಿಗೆ ಕಲಂ 28( 2)ರಡಿ ನೋಟೀಸ್ ನೀಡಿ ವಿಚಾರಣೆ ಮಾಡಿ, ಕಲಂ 28(3) ರಡಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಈಗ ಕ.ಕೈ . ಅ . ಪ್ರ . ಕಾಯ್ದೆ 1966ರ ವಿಧಿ 28( 4) ರ ಅಧಿಸೂಚನೆ ಸಂಖ್ಯೆ: ಸಿಐ 531 ಎಸ್ಪಿಕ್ಕೂ 2009, 
ದಿನಾಂಕ: 27. 05 .2010 ರಾಜ್ಯಪತ್ರದ ಪ್ರಕಟಿತ ದಿನಾಂಕ: 31.05.2010ರ ಪುಟ ಸಂಖ್ಯೆ : 1ರಿಂದ 44ರಲ್ಲಿ ಪ್ರಕಟವಾಗಿದ್ದ ಅಧಿಸೂಚನೆಯಲ್ಲಿದ್ದ ಲೋಪದೋಷವನ್ನು ಸರಿಪಡಿಸಲು ಈ ಕೆಳಕಂಡಂತೆ ತಿದ್ದುಪಡಿಯ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. 
ಗ್ರಾಮ : ಅದ್ವೇರಹಳ್ಳಿ 

ಹೋಬಳಿ : ಸೋಂಪುರ ತಾಲ್ಲೂಕು : ನೆಲಮಂಗಲ 

ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ 


ಕಲಂ 28( 4) ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು 


ತಿದ್ದುಪಡಿಯಂತೆ ಓದಿಕೊಳ್ಳುವುದು 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ವಿಸ್ತೀರ್ಣ 
( ಎ - ಗುಂ ) 


ಕಾಲಂ ನಂ : 2ರ 
ಭೂಮಾಲೀಕರ ಹೆಸರು 


ಕಾಲಂ ನಂ : 3ರ 
| ಅನುಭವದಾರರ ಹೆಸರು 


ಸರ್ವೆ 
ನಂಬರ್ 


ಕ್ರ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೆ 
ನಂಬರ್ 


ಖರಾಬು 


ಒಟ್ಟು 
ಖಾ , ಬಾಕಿ 


ವಿಸ್ತೀರ್ಣ 
( ಎ - ಗುಂ ) 


ಐನು 
( ಎ - ಗುಂ ) 


| 9 | ಸರ್ಕಾರಿ ಗೋಮಾಳ 


ಸರ್ಕಾರಿ ಗೋಮಾಳ 


| 


8 | 


17 - 04 


ಮುನಿಯಮ್ಮ 


0 - 30 


0 - 30 


ಮುನಿಯಮ್ಮ ಕೋಂ 
ಮಂಜುನಾಥ್ 
ಸರ್ಕಾರಿ ಗೋಮಾಳ 


ಸರ್ಕಾರಿ ಗೋಮಾಳ 


16 - 14 


16 - 14 


17 - 04 


ಒಟ್ಟು 


17 - 04 


16 - 14 


0 - 30 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) ( ಪ್ರ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


PR , 504 
Sc . 50 


೨೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 

ಭಾಗ ೩ 
- ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 
ಅಧಿಸೂಚನೆ ಸಂ . ಸಾಗ್ರಂಣ/ ನಿಕ/ 04 / 05 / ಹೈ .ಕ. ಹು . ಭ / 2014 - 15 ದಿ: 07 - 05 - 2015 
ಭಾರತೀಯ ಸಂವಿಧಾನ ಅನುಚ್ಛೇಧ 371( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ -13ರನ್ವಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ 
ನಿರ್ದೆಶಕರ ಕಛೇರಿಯನ್ನು ರಾಜ್ಯಮಟ್ಟದ ಕಛೇರಿಯೆಂದು ಗುರುತಿಸಲಾಗಿದ್ದು , ಸದರಿ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಅಂದರೆ, 
ಸಮೂಹ-ಬಿ , ಸಮೂಹ-ಸಿ ಮತ್ತು ಸಮೂಹ- ಡಿ ಹುದ್ದೆಗಳಿಗೆ ಹೈದ್ರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಶೇ .8 ರಷ್ಟು ಹುದ್ದೆಗಳನ್ನು 
ಮೀಸಲಿರಿಸಿ ಅನುಬಂಧ-1 ರಲ್ಲಿರುವಂತೆ ಅಧಿಸೂಚಿಸಲಾಗಿದೆ. 

ಮುಂದುವರೆದು, ಬೀದರ್ , ಬಳ್ಳಾರಿ , ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ವ್ಯಾಪ್ತಿಗೆ ಬರುವ ಸಾರ್ವಜನಿಕ 
ಗ್ರಂಥಾಲಯ ಇಲಾಖೆಯ ಕಛೇರಿಗಳನ್ನು ಪ್ರಾದೇಶಿಕ ಮಟ್ಟದ ಕಛೇರಿಗಳೆಂದು ಗುರುತಿಸಿ , ಆ ಕಛೇರಿಗಳ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಅಂದರೆ, 
ಸಮೂಹ- ಬಿ ಹುದ್ದೆಗಳಿಗೆ ಶೇ .75 , ಸಮೂಹ- ಸಿ ಹುದ್ದೆಗಳಿಗೆ ಶೇ .80 ಹಾಗೂ ಸಮೂಹ- ಡಿ ಹುದ್ದೆಗಳಿಗೆ ಶೇ .85 ರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ 
ಅನುಬಂಧ- 2 ರಲ್ಲಿರುವಂತೆ ಅಧಿಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಸತೀಶ್ ಕುಮಾರ್ ಎಸ್.ಹೊಸಮನಿ 

ನಿರ್ದೆಶಕರು( ಪ್ರ), 

ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು. 

:ಅನುಬಂಧ - 1 : 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ: ಹೈದ್ರಾಬಾದ್ - ಕರ್ನಾಟಕ ರಾಜ್ಯಮಟ್ಟದ ಸ್ಥಳೀಯ ವೃಂದ” ರಚನೆ 

ವೃಂದ ಮತ್ತು ನೇಮಕಾತಿ 
ಮಂಜೂರಾದ ನಿಯಮಗಳನ್ವಯ 

ಸ್ಥಳೀಯ ವೃಂದದಲ್ಲಿ ಹೈ .ಕ 
ವೇತನ ಶ್ರೇಣಿ 

ಪ್ರದೇಶದವರಿಗಾಗಿ ಗುರುತಿಸಲಾದ 
ಹುದ್ದೆ 

ವೃಂದ ಬಲ ಅನುಪಾತ ಶೇಕಡಾವಾರು 
( ರೂ . ಗಳಲ್ಲಿ) 

ಶೇ .8 ರಷ್ಟು ಹುದ್ದೆಗಳು 
ನೇರ 
ಮುಂಬಡ್ತಿ 

ನೇಮಕಾತಿ | ಮುಂಬಡ್ತಿ | ನೇ .ನೇ | ಒಟ್ಟು 

ಗ್ರೂಪ್ ಬಿ ವೃಂದ 
ಮುಖ್ಯಗ್ರಂಥಾಲಯಾಧಿಕಾರಿ | 22800 - 43200 05 

( 25 :75 
ಮುಂ : ನೇ . ನೇ ) 


*)2 


1 . 


| 


01 


04 


2 . | ಆಡಳಿತಾಧಿಕಾರಿ ( ಆಡಳಿತ) | 21600 - 40050 


- 


01 


( ಶೇ .100 ಮುಂಬಡ್ತಿ ) 


3 . | ಆಡಳಿತಾಧಿಕಾರಿ ( ಲೆಕ್ಕಪತ್ರ) | 21600 - 40050 


01 


|| 


ಒಟ್ಟು 


| 


| 


| 
07 
ಗ್ರೂಪ್ ಸಿ ವೃಂದ 

01 


21600 -40050 | 


ಲೆಕ್ಕಪತ್ರ ಅಧೀಕ್ಷಕರು 
( ರಾಜ್ಯ ಲೆಕ್ಕಪತ್ರ 
ಇಲಾಖೆಯಿಂದ 
ನಿಯೋಜನೆ) 
| ಅಧೀಕ್ಷಕರು 


5 . 


20೦೦0 - 36300 


- 


02 


( ಶೇ .100 ಮುಂಬಡ್ತಿ) 


02 


6. | ಗ್ರಂಥಪಾಲಕರು 


20೦೦0 - 36300 


08 


| 


01 


( 25:75 

ಮುಂ : ನೇ . ನೇ ) 
- 02 | 


06 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೧೫ 


೨೭೮೧ 


7 . | ಸಹಾಯಕ ಗ್ರಂಥಪಾಲಕರು 


| 16000 - 29600 


- 


03 


( 50: 50 


ಮುಂ : ನೇ . ನೇ ) 


02 | 


01 


| 
| 


8 . | ಪ್ರ . ದ. ಸ . 


14550 - 26700 


- 


07 


01 . 


( 50: 50 

ಮುಂ : ನೇ . ನೇ ) 
- 04 


9 . 


14550 - 26700 


| ಸಾಂಖ್ಯಿಕ ನಿರೀಕ್ಷಕರು 
( ಆರ್ಥಿಕ ಮತ್ತು ಸಾಂಖ್ಯಿಕ 
ಇಲಾಖೆಯಿಂದ 


ನಿಯೋಜನೆ) 


10 . | ಶೀಘ್ರಲಿಪಿಗಾರರು 


14550 - 26700 


02 


( ಶೇ .100 ಮುಂಬಡ್ತಿ) 


- 


01 


| 


- 


| 


02 


11. | ಹಿರಿಯ ಬೆರಳಚ್ಚುಗಾರರು 


| 14550 - 26700 


- 02 


( ಶೇ .100 ಮುಂಬಡ್ತಿ ) 


02 


12 . | ಗ್ರಂಥಾಲಯ ಸಹಾಯಕರು | 12500 - 24೦೦೦ 


( ಶೇ .100 - ನೇ . ನೇ ) 

- 05 


13. | ದ್ವಿ . ದ. ಸ. 


11600 - 21000 


(10 : 90 - ಮುಂ : ನೇ . ನೇ ) 


- 01 


| 


01 


07 


14 . | ಬೆರಳಚ್ಚುಗಾರರು 


11600 - 21000 


( ಶೇ .100 - ನೇ . ನೇ ) 


- - 


01 


05 


15 . | ವಾಹನ ಚಾಲಕರು 


11600 - 21000 


- 


01 


( ಶೇ .100 ನೇ . ನೇ ) 


01 


ಒಟ್ಟು 


06 


09 


45 

15 | 28 
ಗ್ರೂಪ್ ಡಿ ವೃಂದ 

( ಶೇ .100 ನೇ . ನೇ ) 

- | 08 


| ಗ್ರಂಥಾಲಯ ಸಹವರ್ತಿ 


| 10400 -16400 


08 


17 . | ರಾತ್ರಿ ಕಾವಲುಗಾರರು 


9600 -14550 


02 


( ಶೇ .100 ನೇ . ನೇ ) 


- 02 


18 . | ಜವಾನರು 


9600 - 14550 


( ಶೇ .100 ನೇ . ನೇ ) 


ಒಟ್ಟು 


21 


03. 


03 | 


ನಿರ್ದೆಶಕರು ( ಪ ), 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು. 


೨೭೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


ಭಾಗ ೩ 


#(Q 


ಅನುಬಂಧ - 2 : 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ: ಹೈದ್ರಾಬಾದ್ - ಕರ್ನಾಟಕ “ ಪ್ರಾದೇಶಿಕ ಸ್ಥಳೀಯ ವೃಂದ ” ರಚನೆ ” 

ವೃಂದ ಮತ್ತು ನೇಮಕಾತಿ ಸ್ಥಳೀಯ ವೃಂದದಲ್ಲಿ ಹೈಕ 

ನಿಯಮಗಳನ್ವಯ ಪ್ರದೇಶದವರಿಗಾಗಿ ಗುರುತಿಸಲಾದ 

ಅನುಪಾತ ಶೇಕಡಾವಾರು ಈ ಹುದ್ದೆಗಳು 

ಮಂಜೂರಾದ 
ವೇತನ ಶ್ರೇಣಿ 

1. ಎ ಮತ್ತು ಬಿ ವೃಂದ - 75 % 
ವೃಂದ ಬಲ 
( ರೂ . ಗಳಲ್ಲಿ) 

2. ಸಿ ವೃಂದ 

- 80 % 
ನೇರ 
ಮುಂಬಡ್ತಿ 

3. ಡಿ ವೃಂದ - 85 % 
ನೇಮಕಾತಿ 

| ( ಎ ವೃಂದದ ಕಿರಿಯ ವೇತನ ಶ್ರೇಣಿವರೆಗೆ) 

ಮುಂಬಡ್ತಿ | ನೇ . ನೇ ಒಟ್ಟು 

ಗ್ರೂಪ್ ಬಿ ವೃಂದ 
ಮುಖ್ಯಗ್ರಂಥಾಲಯಾಧಿಕಾರಿ 22800 

11 . ( 25: 75 

02 | 07 | 09 
43200 

ಮುಂ : ನೇ . ನೇ ) 


ಹುದ್ದೆ 


03 | 


08 


ಒಟ್ಟು 


08 


| 


07 


2. | ಗ್ರಂಥಪಾಲಕರು 


20೦೦೦ 
36300 


03 | 
ಗ್ರೂಪ್ ಸಿ ವೃಂದ 
13 (25:75 

ಮುಂ : ನೇ . ನೇ ) 
03 | 


10 


| 


3. | ಸಹಾಯಕ ಗ್ರಂಥಪಾಲಕರು 


10 


| 


10 


| 


20 


16000 
29600 


( 50: 50 
ಮುಂ : ನೇ . ನೇ ) 


13 


- 12 


4 . 


| ಪ್ರ . ದ . ಸ . 


14550 
26700 


5 . 


| 


ಹಿರಿಯ ಬೆರಳಚ್ಚುಗಾರರು 


14550 
26700 


6 . 


ಗ್ರಂಥಾಲಯ ಸಹಾಯಕರು 


12500 
24೦೦೦ 


ದ್ವಿ . ದ. ಸ. 


11600 - 21000 


ಬೆರಳಚ್ಚುಗಾರರು 


11600 - 21000 


( 50: 50 
ಮುಂ : ನೇ . ನೇ ) 
- 05 | 04 
( ಶೇ .100 ಮುಂಬಡ್ತಿ) - 01 

02 - - 
81 ( ಶೇ .1O೦ - ನೇ . ನೇ ) 
- - 

81 
(1O:90 - ಮುಂ : ನೇ . ನೇ ) - 01 

- 01 | 07 
- 09 

( ಶೇ .100 - ನೇ . ನೇ ) 

- 09 
04 ( ಶೇ .1೦೦ ನೇ . ನೇ ) 

| 04 
151 

| 24 | 127 | 19 
ಗ್ರೂಪ್ ಡಿ ವೃಂದ 

( ಶೇ .100 ನೇ . ನೇ ) 

| 64 
( ಶೇ .100 ನೇ . ನೇ ) 

| 06 
( ಶೇ .100 ನೇ . ನೇ ) 


ವಾಹನ ಚಾಲಕರು 


11600 - 21000 


ಒಟ್ಟು 


151. 


| 


104 


10. 


ಗ್ರಂಥಾಲಯ ಸಹವರ್ತಿ 


10400 -16400 


64 


55 


ರಾತ್ರಿ ಕಾವಲುಗಾರರು 


9600 - 14550 


06 


12 , | ಜವಾನರು 


9600 - 14550 


24 


24 


ಒಟ್ಟು 


94 


94 


- 


| 


81 


| 


PR. 509 


ನಿರ್ದೆಶಕರು ( ಪ), 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು. 


SC . 10 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 

೨೭೮೩ 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE - CLARIFICATION UNDER SECTION 59( 4 ) OF THE KARNATAKA VALUE ADDED TAX ACT , 2003. 
Sub : KVAT Act, 2003 - Clarification under Section 59 (4 ) regarding the rate of tax applicable on "MS Fabrication, supply and 

installation of windows, Grills , Balcony , Railing , Grating , ladders, MS Structural works" - reg . 
Ref: Application dated :13-05- 2014 filed by M /s.K .K. Industries , Bengaluru (TIN . 29460738220 ). 

In the application cited above of M /s. K .K . Industries , # 30 , Doddakallasandra , Kanakapura Road , Bengaluru -560062 has sought 
clarification regarding the rate of tax applicable on "MS Fabrication , supply and installation of windows, Grills , Balcony, Railing, Grating, 
Ladders , MS Structuralworks". 


2 . Section 59(4 ) of the Karnataka Value Added Tax Act, 2003, empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose ofmaintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 


3 . Hence , the following clarification is issued . 

- CLARIFICATION NO . CLR.CR. 33/2014 -15, DATED: 26- 03- 2015 


It is clarified that "MS Fabrication , supply and installation of windows, Grills , Balcony , Railing , Grating , ladders , MS Structural 
works " is a works contract liable to tax at the rate of 5 .5 % under serial no .4 of Sixth Schedule on 75 % of the contract amount received 
(after claiming deduction as labour charges and other like charges at 25 % of the contract value under Rule 3(2 )(m ) ofKVAT Rules). 
PR: 465 

RITVIK PANDEY 
S . C .25 

Commissioner of Commercial Taxes , 

Karnataka , Bengaluru 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 17 ಮಾಇಸೇ 2015 , ಬೆಂಗಳೂರು, ದಿನಾಂಕ: 21 - 02 - 2015 . 
ವಿಷಯ : ದಿನಾಂಕ: 01 - 01 - 2015 ರಂದು ಇರುವಂತೆ ಕೃಷಿ ಮಾರಾಟ ಇಲಾಖೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ತಾತ್ಕಾಲಿಕ 

ಜೇಷ್ಠತಾ ಪಟ್ಟಿ ಪ್ರಕಟಿಸುವ ಕುರಿತು. 
ಉಲ್ಲೇಖ: 1. ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ರವರ ಪತ್ರ ಸಂಖ್ಯೆ ಕೃಮಾಇ/6399/ ಸಿಬ್ಬಂದಿ - 1( ಎ)/ 4, ದಿನಾಂಕ: 08- 01- 2015 . 

2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕೃತ ಜ್ಞಾಪನಾ ಸಂಖ್ಯೆ: ಸಿಆಸುಇ/07/ಸೇಸನಿ/96, ದಿನಾಂಕ: 16- 07-1996. 
ಕೃಷಿ ಮಾರಾಟ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ದಿನಾಂಕ: 01 - 01 - 2015 ಕ್ಕೆ ಇರುವಂತೆ 
ಜೇಷ್ಠತಾ ಪಟ್ಟಿ ಪ್ರಕಟಿಸುವಂತೆ ಕೋರಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ , ಬೆಂಗಳೂರು ರವರು ಕರಡು ಜೇಷ್ಟತಾ ಪಟ್ಟಿಯನ್ನು ಉಲ್ಲೇಖ (1) ರಲ್ಲಿ 
ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕೃತ ಜ್ಞಾಪನಾ ಸಂಖ್ಯೆ: ಸಿಆಸುಇ/07 /ಸೇಸನಿ/96, ದಿನಾಂಕ: 16 - 07 - 1996 ರಂತೆ ಹಾಗೂ 
ಸರ್ಕಾರಿ ನೌಕರರ (ಜೇಷ್ಠತೆ) ನಿಯಮಗಳು 1957ರ ನಿಯಮ 10 ರನ್ವಯ ಜೇಷ್ಠತಾ ಪಟ್ಟಿ ಪ್ರಕಟಿಸಲು ಅವಕಾಶ ಇರುತ್ತದೆ. ಅದರಂತೆ, ಕೃಷಿ ಮಾರಾಟ 
ಇಲಾಖೆಯಲ್ಲಿ 01 -01 - 2015 ಕ್ಕೆ ಇರುವಂತೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರ 
ಅನುಬಂಧದಲ್ಲಿರುವಂತೆ ಪ್ರಕಟಿಸಿದೆ. 

ಈ ಜೇಷ್ಠತಾ ಪಟ್ಟಿಯು ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಾಗಿದ್ದು, ಅಂತಿಮವಾಗಿ ಪ್ರಕಟಿಸುವ ಪೂರ್ವದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆಗಳು ಇದ್ದಲ್ಲಿ ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಅವಶ್ಯಕ 
ಹಾಗೂ ಸೂಕ್ತ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಹಕಾರ ಇಲಾಖೆ ಇವರಿಗೆ ಸಲ್ಲಿಸತಕ್ಕದ್ದು , ನಿಗಧಿತ ಅವಧಿ ಮುಗಿದ ನಂತರ 
ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಈ . ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


R .N .I. No. KARBIL/2001/47147 POSTAL REGN. No. RNP /KA/BGS/2202/ 2014- 16 

Licensed to post without prepayment WPP No. 297 
೨೭೮೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧ , ೨೦೧೫ 


ಭಾಗ ೩ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 17 ಮಾಇಸೇ 2015 , ಬೆಂಗಳೂರು, ದಿನಾಂಕ: 21 - 01- 2015 ಕ್ಕೆ ಅನುಬಂಧ 
ದಿನಾಂಕ : 01 - 01 - 2015 ರಲ್ಲಿದ್ದಂತೆ ಕೃಷಿ ಮಾರಾಟ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಪದವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

( ವೇ .ಶ್ರೇ ರೂ .28100 -50100) 


ನೇರ 


ಹೆಸರು 


ಮೀಸಲಾತಿ 


ಸೇವೆಗೆ ಸೇರಿದ 


ನೇಮಕಾತಿ 
ಮುಂಬಡ್ತಿ 


ಸರ್ಕಾರಿ 
ಸೇವೆಯಲ್ಲಿ 
ನೈಜವಾಗಿ 
ವಿಲೀನಗೊಂಡ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 


ಜನ್ಮ ದಿನಾಂಕ 


ನೇಮಕಾತಿ 
ಜೇಷ್ಠತೆಗೆ 
ನೈಜವಾದ 
ದಿನಾಂಕ 


ಷರಾ 


ಶ್ರೀ /ಶ್ರೀಯುತರು 


ವರ್ಗ 


ದಿನಾಂಕ 


ಇತರೆ 


ದಿನಾಂಕ 


ದಿನಾಂಕ 


7 . 


10 | 


ಮೇ . 


1 


. 


ಬಸನಗೌಡ ಎಂ . ಪಾಟೀಲ್ 


ವಿಲೀನ 


01/ 07/1961 


04 /02/2000 


04 /02/ 2000 


04 /02/ 2000 


04/ 02/ 2000 


ಹು . ಕಾ 


2 | ಜೆ. ಎಂ .ಅಮರನಾಥ್ 


ಪದೋನ್ನತಿ 


06 /10/ 1960 


14/06 /1995 


14/ 06/1995 


16/ 01/ 2008 


- 16/ 01/ 2008 


ಮೇ . 


ಹೆಚ್ . ಎಸ್ .ಜಯದೇವ್ 


ಪದೋನ್ನತಿ 


24 / 05 /1962 


25 / 03/1996 


25 / 03/1996 


16/ 01 /2008 


16/01/2008 


ಹು . ಕಾ 


ಎಸ್. ಎಸ್ . ಕಾದರಿ 


ಪದೋನ್ನತಿ 


01 / 05 / 1964 | 01 / 10/1996 | | 


01/10 /1996 


| 


16/ 01 / 2008 | 


16/ 01 / 2008 


ಹೆಚ್.ಎಸ್. ಅಶೋಕ್ 


ಪದೋನ್ನತಿ 


10/ 05/ 1961, 


16/ 01/ 1997 


16/ 01/ 1997 


16/01/ 2008 


16/ 01 / 2008 


ಕುಮಾರ್ 


ಎ . ಜಿ . ಹರಕುಣಿ 


ಪದೋನ್ನತಿ 


14/ 05/1961 . 


02/ 03 /1997 


02/ 03/1997 


16/ 01/ 2008 


16/01/ 2008 


ಎ. ಮಹೇಶ್ 


ಪದೋನ್ನತಿ 


13/ 05/ 1961 . 


08/ 02/1998 


08/02/ 1998 


16/ 01 / 2008 


16/ 01/ 2008 


ವಿ . ವಸಂತಕುಮಾರ್ 


10/ 07/1958 


09/ 02/1998 


09/02/ 1998 


16/ 01 / 2008 


16/01/ 2008 


ಪದೋನ್ನತಿ 
ಪದೋನ್ನತಿ 


16 /03/1961 


09 /02/1998 


09/ 02 /1998 


16/ 01 / 2008 


16 / 01 / 2008 


ಎನ್. ಸಿ ಧರ್ಮೇಗೌಡ 
ಹನುಮರೆಡ್ಡಿ ಯು.ಗದ್ದಿ 


10 | 


ಪದೋನ್ನತಿ 


01 / 06/1963 


18/ 04 /1998 


18/04/1998 


16/ 01 / 2008 


16/01/ 2008 


11 


ವಿ.ನಾಗರಾಜ್ 


14 / 08/ 1959 


01 / 07/ 1998 


01 / 07/1998 


16/ 01/ 2008 


16/ 01 / 2008 


ಪದೋನ್ನತಿ 
ಪದೋನ್ನತಿ 


12 | 


ವಿವೇಕಾನಂದ 


01 / 04 / 1965 


02 /07 /1998 


02 / 07 /1998 


16/ 01/ 2008 


16/01/ 2008 


13 | 


ಎಸ್ .ಎಸ್. ಜಾಗೀರ್‌ದಾರ್‌ 


ಪದೋನ್ನತಿ 


01 /06/ 1965 


01 / 08/ 1998 


01 / 08/ 1998 


16/ 01 / 2008 


16 /01/ 2008 


ಎಸ್.ಕೃಷ್ಣಮೂರ್ತಿ 


ಪದೋನ್ನತಿ 


15 / 07 / 1961 . 


06/ 08/1998 


06/08/ 1998 


16/ 01/ 2008 


16/ 01 / 2008 


15 . 


| ಎಂ . ಡಿ . ಗಂಗಾಧರ ತಿಲಕ್ 


ಪದೋನ್ನತಿ 


22 / 07 /1963 


06/08/ 1998 


06 / 08/1998 


16/ 01 / 2008 


16/01/ 2008 


ಜಿ. ಸತೀಶ್ 


ಪದೋನ್ನತಿ 


15 / 05/ 1964 


06/11/ 1998 


06/ 11/1998 


16 / 01 /2008 


16 / 01 / 2008 


17 


ಪದೋನ್ನತಿ 


25 / 07/ 1961 


04/ 01/ 1999 


03/ 01/1999 


16 / 01 / 2008 


16 / 01 / 2008 


ಆರ್‌. ವಿ. ಶಿವಾರೆಡ್ಡಿ 
ಎಸ್. ಬಿ. ನರೇಶ್ ಬಾಬು 


18 


18/ 04/1965 


04 /02/ 1999 


04 /02/ 1999 


16/ 01/ 2008 


16/ 01 / 2008 


ಪದೋನ್ನತಿ 
ಪದೋನ್ನತಿ 


ಬಿ . ಸತೀಶ್ 


04 /11 / 1964 


04 / 02/1999 


04 /02 /1999 


16 /01/ 2008 


16/01/ 2008 


20 | 


ಟಿ. ಸತೀಶ್ 


ಪದೋನ್ನತಿ 


20 /07/1968 


31 / 10/1998 


31 / 10/1998 


29 / 03 /2011 


29/ 03/ 2011 


21 | 


ವಿಜಯಕುಮಾರ್ 


ಪದೋನ್ನತಿ 


02 / 04 /1968 


09/ 11/1998 


09 /11 / 1998 


29/03/ 2011 


29/03/ 2011, 


ಎನ್. ಹೆಚ್. ಚಂದ್ರಶೇಖರಪ್ಪ 


ಪದೋನ್ನತಿ 


10 / 02 / 1962 


18/ 01/1996 


18/ 01/1996 


22/ 10/ 2011 


22 /10/ 2011 


23 | ಪಿ. ವಿ. ವಾಘೋರೆ 


ಪದೋನ್ನತಿ 


- ಎಸ್. ಸಿ 


_ 23/07/1965 


01/12/1997 


25 /07/ 2008 


22/ 10/ 2011 


22/10/ 2011 


PR: 466 


ಈ . ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ, 


S . C100 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


